WPP -47 / 2009- 2011 


S 


ಕರ್ನಾಟಕ ರಾಜ್ಯಪತ್ರೆ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೬ | ಬೆಂಗಳೂರು, ಗುರುವಾರ , ಡಿಸೆಂಬರ್ ೧೫ , ೨೦೧೧ ( ಮಾರ್ಗಶಿರ ೨೪, ಶಕ ವರ್ಷ ೧೯೩೩) ಸಂಚಿಕೆ ೪೯ 


ಭಾಗ - ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 

ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ಒಳಾಡಳಿತ ಸಚಿವಾಲಯ 
ವಿಷಯ : ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಆ್ಯಂಟಿ ಟೆರರಿಸ್ಟ್ ಸೆಲ್ ಮತ್ತು ಅದಕ್ಕೆ ಹೊಂದಿಕೊಂಡ ಸಿಬ್ಬಂದಿ 

ವರ್ಗ ಮತ್ತು ಆ್ಯಂಟಿ ಟೆರರಿಸ್ಟ್ ಸೆಲ್ ಘಟಕಕ್ಕೆ ಸೃಜಿಸಲಾದ ಹೆಚ್ಚುವರಿ ಸಿಬ್ಬಂದಿ ವರ್ಗವನ್ನು ಕರ್ನಾಟಕ ರಾಜ್ಯ 

ಭದ್ರತಾ ವಿಭಾಗದ ಆಡಳಿತ ನಿಯಂತ್ರಣಕ್ಕೆ ತರುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಹೆಚ್‌ಡಿ 190 ಪಿಓಪಿ 2011 , ದಿನಾಂಕ : 26 - 09 - 2011. 

2 . ಸರ್ಕಾರಿ ಆದೇಶ ಸಂಖ್ಯೆ : ಹೆಚ್‌ಡಿ 253 ಪಿಓಪಿ 1992 , ದಿನಾಂಕ : 04 - 11 -1992 . 

3. ಸರ್ಕಾರಿ ಆದೇಶ ಸಂಖ್ಯೆ : ಹೆಚ್‌ಡಿ 226 ಪಿಓಪಿ 2005 , ದಿನಾಂಕ : 22 - 07 - 2006. 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಸರ್ಕಾರಿ ಆದೇಶದಲ್ಲಿ, ಆ್ಯಂಟಿ ನಕ್ಸಲೈಟ್ ಫೋರ್ಸ್ ( Anti Naxalite Force) ಕರಾವಳಿ ಕಾವಲು ಪಡೆ 
ಹಂತ -1 ಮತ್ತು ಹಂತ - 2, ಭಯೋತ್ಪಾದನೆ ನಿಗ್ರಹ ದಳ ಕೋಶ [ATC], ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ [KSISF] 
ಮತ್ತು ರಾಜ್ಯದ ಆಂತರಿಕ ಭದ್ರತಾ ವಿಭಾಗ ಈ ಎಲ್ಲಾ ಘಟಕಗಳನ್ನು ಹುದ್ದೆ ಮತ್ತು ಉಪಕರಣಗಳೊಂದಿಗೆ ಒಂದೇ ಸೂರಿನಡಿ ತಂದು ಕರ್ನಾಟಕ ರಾಜ್ಯ 
ಆಂತರಿಕ ಭದ್ರತಾ ವಿಭಾಗದ ನೇರ ನಿಯಂತ್ರಣಕ್ಕೆ ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ತರಲಾಗಿದೆ. ಮತ್ತು ಹೆಚ್ಚುವರಿ ಪೊಲೀಸ್ ಮಹಾ 
ನಿರ್ದೆಶಕರ ಸಮಾನಾಂತರ ಹುದ್ದೆಯ ನೇತೃತ್ವದಲ್ಲಿ ಇದರ ಉಸ್ತುವಾರಿ ಮತ್ತು ನಿಯಂತ್ರಣ ಮಾಡತಕ್ಕದ್ದೆಂದು ಆದೇಶ ಹೊರಡಿಸಿದೆ. 

ಮೇಲೆ ಓದಲಾದ ( 2) ರ ಸರ್ಕಾರಿ ಆದೇಶದಲ್ಲಿ , ಇನ್ಸ್‌ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಆ್ಯಂಟಿ ಟೆರರಿಸ್ಟ್ ಸೆಲ್, ಹಾಗೂ 5 ಮಂದಿ 
ಬೆಂಬಲ ಸಿಬ್ಬಂದಿ [ಸೈನೋ -1, ಎ. ಪಿ. ಸಿ[ ಆ]- 2, ಎ . ಪಿ . ಸಿ.[ ಚಾ ]-1, ದಲಾಯತ್ -1] ಮತ್ತು ಮೇಲೆ ಓದಲಾದ(3) ರ ಆದೇಶದಲ್ಲಿ ಹಾಲಿ ರಾಜ್ಯ ಗುಪ್ತ 
ವಾರ್ತೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಆ್ಯಂಟಿ ಟೆರರಿಸ್ಟ್ ಸೆಲ್ ವಿಭಾಗದ ಈ ಕೆಳಕಂಡ ಒಟ್ಟು 62 ಸಿಬ್ಬಂದಿಗಳನ್ನು ಬೇರ್ಪಡಿಸಿ ಆಂತರಿಕ ವಿಭಾಗದ 
ಐಜಿಪಿ [ಎಟಿಸಿ ] ಅವರ ಮೇಲ್ವಿಚಾರಣೆ ನಿಯಂತ್ರಣದಲ್ಲಿ ತರುವ ಬಗ್ಗೆ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 
SI.No . Post 

Sanctioned Strength 


2 | DySP 

| 

02 
3 | 

PI 

| 

03 
PSI 
PC 

| 

40 
Wpc 

| 

06 . 
_ APC Driver 

| 

10 
Total 
ಸರ್ಕಾರದ ಆದೇಶ ಸಂಖ್ಯೆ : ಹೆಚ್‌ಡಿ 190 ಪಿಓಪಿ 2011 , ಬೆಂಗಳೂರು, ದಿನಾಂಕ : 10 - 10 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಆ್ಯಂಟಿ ಟೆರರಿಸ್ಟ್ ಸೆಲ್ ಹಾಗೂ 5 ಮಂದಿ ಬೆಂಬಲ 
ಸಿಬ್ಬಂದಿ [ಸೈನೋ -1, ಎ . ಪಿ . ಸಿ[ ಆ] - 2, ಎ . ಪಿ . ಸಿ.[ ಚಾ ] - 1, ದಲಾಯತ್ -1] ಐಜಿಪಿ [ ಎಟಿಸಿ] ಮತ್ತು ಸರ್ಕಾರದ ಆದೇಶ ಸಂಖ್ಯೆ : ಹೆಚ್‌ಡಿ 226 ಪಿಓಪಿ 

( ೩೫೭೭) 


62 


೩೫೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


ಭಾಗ - ೧ 


2005, ದಿನಾಂಕ : 22 - 07 - 2006ರಲ್ಲಿ ಮಂಜೂರು ಮಾಡಿರುವ ಹಾಲಿ ರಾಜ್ಯ ಗುಪ್ತ ವಾರ್ತೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಆ್ಯಂಟಿ ಟೆರರಿಸ್ಟ್ ಸೆಲ್ 
ವಿಭಾಗದ ಈ ಕೆಳಕಂಡ ಒಟ್ಟು 62 ಸಿಬ್ಬಂದಿಗಳನ್ನು ಬೇರ್ಪಡಿಸಿ ಆಂತರಿಕ ವಿಭಾಗದ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಆ್ಯಂಟಿ ಟೆರರಿಸ್ಟ್ ಸೆಲ್ 
ಅವರ ಮೇಲ್ವಿಚಾರಣೆ ನಿಯಂತ್ರಣಕ್ಕೆ ವರ್ಗಾಯಿಸಲು ಸರ್ಕಾರದ ಮಂಜೂರಾತಿ ನೀಡಿದೆ. 
SI.No. Post 

Sanctioned Strength 
- SP 

| 

01 
DySP 

02 


PI 


03 


PSI 
PC 
WPC 

06 
APC Driver 

| 

10 
Total 

62 
ಈ ಆದೇಶವನ್ನು ಸರ್ಕಾರಿ ಆದೇಶ ಸಂಖ್ಯೆ : ಆಇ 1 ಟಿಎಫ್ ಪಿ 96 ದಿನಾಂಕ : 10 - 07 -1996ರ ಐಟಂ ಸಂಖ್ಯೆ : 53ರಲ್ಲಿನ 
ಷರತ್ತುಗಳಿಗೊಳಪಟ್ಟು ಇಲಾಖಾ ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಲಾದ ಆರ್ಥಿಕ ಅಧಿಕಾರದನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ರಾಜಮ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. 2508 

ಒಳಾಡಳಿತ ಇಲಾಖೆ ( ಪೊಲೀಸ್ ವೆಚ್ಚ) 

ಒಳಾಡಳಿತ ಸಚಿವಾಲಯ 
ವಿಷಯ : ಧಾರವಾಡ ಕೇಂದ್ರ ಕಾರಾಗೃಹಕ್ಕೆ ಸಲಹಾ ಮಂಡಳಿಯನ್ನು ರಚಿಸುವ ಬಗ್ಗೆ. 
ಓದಲಾಗಿದೆ : ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಕಾರಾಗೃಹಗಳ ಮಹಾನಿರೀಕ್ಷಕರವರ ಪತ್ರ ಸಂಖ್ಯೆ : 

ಜೆ1/ಸಿಆರ್ - 63 /2004 ದಿನಾಂಕ : 10 -11 - 2008 ಹಾಗೂ 30 - 09 - 2009. 
ಪ್ರಸ್ತಾವನೆ: 

1974ನೇ ಕರ್ನಾಟಕ ಕಾರಾಗೃಹಗಳ ನಿಯಮಾವಳಿಗಳ 192ರ ನಿಯಮದಲ್ಲಿ ಪ್ರತಿ ಕೇಂದ್ರ ಕಾರಾಗೃಹಕ್ಕಾಗಿ ಸಲಹಾ ಮಂಡಳಿಯನ್ನು 
ರಚಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿರುತ್ತದೆ. ದೀರ್ಘಾವಧಿ ಶಿಕ್ಷೆಗೊಳಪಟ್ಟ ಅಪರಾಧಿಗಳನ್ನು ವಿಮರ್ಶಿಸುವುದು ಈ ಮಂಡಳಿಯ 
ಉದ್ದೇಶವಾಗಿರುತ್ತದೆ. 

ಈ ಸಲಹಾ ಮಂಡಳಿಯು ಈ ಕೆಳಕಂಡವರನ್ನು ಒಳಗೊಂಡಿರುತ್ತದೆ : 
ಆಯಾ ಜಿಲ್ಲೆಯ 
ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ದಂಡಾಧಿಕಾರಿಗಳು 

- ಅಧ್ಯಕ್ಷರು 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರು 

- ಸದಸ್ಯರು 
ಪೊಲೀಸ್ ಅಧೀಕ್ಷಕರು 

| - ಸದಸ್ಯರು 
4 | ಜಿಲಾ ಶಸ ಚಿಕಿತಕರು 

| - ಸದಸ್ಯರು 
ಮೂರು ಜನ ಸ್ಥಳೀಯ ಅಧಿಕಾರೇತರು 

- ಸದಸ್ಯರು 
| ಕೇಂದ್ರ ಕಾರಾಗೃಹದ ಅಧೀಕ್ಷಕರು 

- ಕಾರ್ಯದರ್ಶಿ 
ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಕರ್ನಾಟಕದ ಕಾರಾಗೃಹಗಳ ಮಹಾನಿರೀಕ್ಷಕರವರು ಮೇಲೆ ಓದಲಾದ ಪತ್ರದಲ್ಲಿ ಸರ್ಕಾರಕ್ಕೆ 
ಸಲ್ಲಿಸಿದ ಪ್ರಸ್ತಾವನೆಯಲ್ಲಿ ಮೇಲೆ ಹೇಳಲಾದ ನಿಯಮವನ್ನು ಪ್ರಸ್ತಾಪಿಸಿ, 3 ಜನ ಸ್ಥಳೀಯ ಅಧಿಕಾರೇತರ ಸದಸ್ಯರನ್ನು ತಿಳಿಸುತ್ತಾ, ಧಾರವಾಡ ಕೇಂದ್ರ 
ಕಾರಾಗೃಹಕ್ಕೆ ಸಲಹಾ ಮಂಡಳಿಯನ್ನು ರಚಿಸುವಂತೆ ಕೋರಿರುತ್ತಾರೆ. 

ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಕರ್ನಾಟಕದ ಕಾರಾಗೃಹಗಳ ಮಹಾನಿರೀಕ್ಷಕರವರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ 
ಪರಿಶೀಲಿಸಿ, ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಹೆಚ್‌ಡಿ 339 ಪಿಆರ್‌ಎ 2008 , ಬೆಂಗಳೂರು, ದಿನಾಂಕ: 04 -10 - 2011 
ಧಾರವಾಡ ಕೇಂದ್ರ ಕಾರಾಗೃಹದಲ್ಲಿ ದೀರ್ಘಾವಧಿ ಶಿಕ್ಷೆ ಅನುಭವಿಸುತ್ತಿರುವ ಅಪರಾಧಿಗಳನ್ನು ವಿಮರ್ಶಿಸುವ ಸಲುವಾಗಿ, 1974ನೇ ಕರ್ನಾಟಕ 
ಕಾರಾಗೃಹಗಳ ನಿಯಮಾವಳಿಗಳ 192ನೇ ನಿಯಮದ ಅನ್ವಯ ಸರ್ಕಾರವು ಧಾರವಾಡ ಕೇಂದ್ರ ಕಾರಾಗೃಹಕ್ಕೆ ಈ ಕೆಳಕಂಡಂತೆ ಸಲಹಾ ಮಂಡಳಿಯನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರಚಿಸಿದೆ : 
ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು 

- ಅಧ್ಯಕ್ಷರು 
ಧಾರವಾಡ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರು 

- ಸದಸ್ಯರು 
ಧಾರವಾಡ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರು 

- ಸದಸ್ಯರು 
ಧಾರವಾಡ ಜಿಲ್ಲಾ ಶಸ್ತ್ರ ಚಿಕಿತ್ಸಕರು 

- ಸದಸ್ಯರು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫, ೨೦೧೧ 


೩೫೭೯ 


ಶ್ರೀಮತಿ ಸಿಸ್ಟರ್ ಐರಿನ್ , ಶಾಂತಿ ಪ್ರಗತಿ ಕೇಂದ್ರ, ಹಳಿಯಾಳ ರಸೆ , ಧಾರವಾಡ 

- - ಸದಸ್ಯರು * 
ಡಾ|| ಆನಂದ ಪಾಂಡುರಂಗಿ , ಸೈಕಾಟ್ರಿಸ್ ಕೇಂದ್ರ, ಮಿಚಿಗನ್ ಕಾಂಪೌಚಿಡ್ , - ಸದಸ್ಯರು * 
ಸಪ್ತಾಪುರ, ಧಾರವಾಡ 
ಶ್ರೀ ನಡಕಟ್ಟಿ, ಬಸವ ಸಮಿತಿ ಸದಸ್ಯರು, ಮೃತ್ಯುಂಜಯ ಸೀಡ್ಸ್, ನೆಹರು ಮಾರ್ಕೆಟ್, | - ಸದಸ್ಯರು * 
ಧಾರವಾಡ 
ಧಾರವಾಡ ಕೇಂದ್ರ ಕಾರಾಗೃಹದ ಅಧೀಕ್ಷಕರು 

- ಕಾರ್ಯದರ್ಶಿ 
ಅಧಿಕಾರೇತರ ಸದಸ್ಯರ * ಅವಧಿಯು ಮೂರು ವರ್ಷಗಳಿಗೆ ಅಥವಾ ತತ್ಸಂಬಂಧ ಸರ್ಕಾರವು ಮುಂದೆ ನೀಡಬಹುದಾದ ಆದೇಶದವರೆಗೆ 
ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮಾತ್ರ ಇರುತ್ತದೆ. 

ಈ ಸಲಹಾ ಮಂಡಳಿಯು 1974ನೇ ಕರ್ನಾಟಕ ಕಾರಾಗೃಹಗಳ ನಿಯಮಾವಳಿಗಳ 193ರ ನಿಯಮದಲ್ಲಿ ತಿಳಿಸಿರುವ ತನ್ನ ಕಾರ್ಯವನ್ನು 
ನಿರ್ವಹಿಸತಕ್ಕದ್ದಾಗಿರುತ್ತದೆ. 

ಈ ಸಲಹಾ ಮಂಡಳಿಯ ಅಧಿಕಾರೇತರ ಸದಸ್ಯರು ಸರ್ಕಾರದ ಆದೇಶ ಸಂಖ್ಯೆ : ಎಫ್ಡಿ 2 ಎಸ್‌ಆರ್‌ಎ 2000 ದಿನಾಂಕ : 
03 - 02 - 2001 ರಲ್ಲಿ ಹೊರಡಿಸಿದ ನಿಯಮಗಳನ್ವಯ ಹಾಗೂ ಸದರಿ ನಿಯಮಗಳಲ್ಲಿ ತಿಳಿಸಲಾಗಿರುವ ಷರತ್ತುಗಳಿಗೆ ಬದ್ಧವಾಗಿ ಭತ್ಯೆಗಳನ್ನು ಪಡೆಯಲು 
ಅರ್ಹರಿರುತ್ತಾರೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಕೃಷ್ಣಮೂರ್ತಿ 
ಪಿಆರ್‌. ನಂ . 2509 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಒಳಾಡಳಿತ ಇಲಾಖೆ ( ಸೆರೆಮನೆ ಮತ್ತು ಸಿನಿಮಾ) 

ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಹೆಚ್. ಡಿ. ನಾಗರಾಜು, ಹೆಚ್ . ಸಿ., ಗಂಡಸಿ ಪೊಲೀಸ್ ಠಾಣೆ, ಹಾಸನ ಜಿಲ್ಲೆ, ಇವರು ಸರ್ಕಾರಕ್ಕೆ ಸಲ್ಲಿಸಿರುವ 

ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ : 1) ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಅಧೀಕ್ಷಕರು, ಹಾಸನ, ಇವರ ಆದೇಶ ಸಂಖ್ಯೆ: ಸಿಬ್ಬಂದಿ(1)/ ಪಿಆರ್ -68/09 

( ಓ . ಬಿ. ಸಂಖ್ಯೆ : 140 /09) ದಿನಾಂಕ: 07 -11 - 09 
2) ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು , ದಕ್ಷಿಣ ವಲಯ , ಮೈಸೂರು, ಇವರ ಆದೇಶ 

ಸಂಖ್ಯೆ: ಅಪೀಲು(65)/2009 -10 ( ಓ. ಬಿ. ಸಂಖ್ಯೆ: 61/2009 -10) ದಿನಾಂಕ: 01 - 04 -10 
3) ಅರ್ಜಿದಾರರುಗಳ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 26 - 7 - 2010 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು , ಬೆಂಗಳೂರು, ಇವರ ಪತ್ರ ಸಂಖ್ಯೆ : 

ಅಪೀಲು( 2) 43 /2010 - 11 ದಿನಾಂಕ: 27 - 01- 2011 

5) ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರ ಸಂಖ್ಯೆ : ಪಿಎಸ್‌ಸಿ 82 ಸಿಎನ್‌ಎಸ್‌ 11 ದಿನಾಂಕ: 22- 9 - 2011 
ಪ್ರಸ್ತಾವನೆ: 

ಶ್ರೀ ಹೆಚ್. ಡಿ . ನಾಗರಾಜು, ಹೆಚ್ .ಸಿ., ಗಂಡಸಿ ಪೋಲೀಸ್ ಠಾಣೆ ಇವರು ಅರಸೀಕೆರೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿದ್ದಾಗ ( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರುಹಾಜರಾಗಿ ಕರ್ತವ್ಯದಲ್ಲಿ ನಿರ್ಲಕ್ಷತನ 
ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು, 1965ರ ನಿಯಮ 7 ರಡಿ ಈ 
ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ: 

“ಶ್ರೀ ಹೆಚ್. ಡಿ. ನಾಗರಾಜ, ಸಿ.ಹೆಚ್.ಸಿ.- 49, ಆದ ನೀವು ಅರಸೀಕೆರೆ ( ಗ್ರಾ ) ಠಾಣೆಯಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿರುತ್ತೀರಿ. ನೀವು ದಿನಾಂಕ: 30 -8 - 09 ರಿಂದ 04 - 09 -09 ರವರೆಗೆ ಒಟ್ಟು ಆರು ದಿನಗಳ ಕಾಲ ಕರ್ತವ್ಯಕ್ಕೆ 
ಅನಧಿಕೃತವಾಗಿ ಗೈರುಹಾಜರಾಗಿ, ದಿ: 05 -9 - 09 ರಂದು ಕರ್ತವ್ಯಕ್ಕೆ ವರದಿ ಮಾಡಿಕೊಂಡು ಅನಾರೋಗ್ಯದ ಕಾರಣ ಕರ್ತವ್ಯಕ್ಕೆ 
ಅನಧಿಕೃತವಾಗಿ ಗೈರುಹಾಜರಾಗಿದ್ದುದಾಗಿ ವೈದ್ಯಕೀಯ ದೃಢೀಕರಣ ಪತ್ರ ನೀಡಿ ರಜೆ ಮಂಜೂರು ಮಾಡುವಂತೆ ಮನವಿ 
ಸಲ್ಲಿಸಿರುತ್ತೀರಿ. ನೀವು ನಿಮ್ಮ ಮೇಲಾಧಿಕಾರಿಗಳ ಅನುಮತಿ ಪಡೆಯದೆ ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರುಹಾಜರಾಗಿ ನಿಮ್ಮ 
ಕರ್ತವ್ಯದಲ್ಲಿ ತೀವ್ರತರವಾದ ನಿರ್ಲಕ್ಷತನ ಪ್ರದರ್ಶಿಸಿ ಲೋಪವೆಸಗಿರುತ್ತೀರಿ.” 

ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತುಪ್ರಾಧಿಕಾರಿ ಹಾಗೂ ಪೊಲೀಸ್ ಅಧೀಕ್ಷಕರು, 
ಹಾಸನ, ಇವರು ಮೇಲೆ ಕ್ರಮ ಸಂಖ್ಯೆ: (1) ರಲ್ಲಿ ಓದಲಾದ ದಿನಾಂಕ: 07 - 11- 09ರ ಆದೇಶದಲ್ಲಿ ಅರ್ಜಿದಾರರ ವಾರ್ಷಿಕ ವೇತನ ಬಡ್ತಿಯನ್ನು 
ನಂತರದ ವೇತನ ಬಡ್ತಿಗಳಿಗೆ ಬಾಧಕವಾಗದಂತೆ ಆರು ತಿಂಗಳ ಕಾಲ ಮುಂದೂಡಲಾಗಿದೆ. ಅನಧಿಕೃತವಾಗಿ ಗೈರುಹಾಜರಾದ ಅವಧಿ ದಿನಾಂಕ: 30 - 8 
09 ರಿಂದ 04 - 09 -09 ರವರೆಗಿನ ಅವಧಿಯನ್ನು ವೇತನರಹಿತ ರಜೆ ಎಂದು ಪರಿಗಣಿಸಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್ ಮಹಾ 
ನಿರೀಕ್ಷಕರು, ದಕ್ಷಿಣ ವಲಯ , ಮೈಸೂರು, ಇವರು ಮೇಲೆ ಕ್ರಮ ಸಂಖ್ಯೆ : (2)ರಲ್ಲಿ ಓದಲಾದ ದಿನಾಂಕ : 01 -04- 10ರ ಆದೇಶದಲ್ಲಿ ಶಿಸ್ತು ಪ್ರಾಧಿಕಾರದ 
ದಂಡನಾದೇಶವನ್ನು ಮಾರ್ಪಡಿಸಿ ಅರ್ಜಿದಾರರಿಗೆ ಛೀಮಾರಿ ಹಾಕಲಾಗಿದೆ ಗೈರುಹಾಜರಾದ ಅವಧಿಯನ್ನು ವೇತನರಹಿತ ರಜೆ ಎಂದು ಪರಿಗಣಿಸಿದ್ದಾರೆ. 


೩೫೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


ಭಾಗ - ೧ 


ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನೂ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಅರ್ಜಿದಾರರು ಕರ್ತವ್ಯದಲ್ಲಿ ತೀವ್ರತರವಾದ ನಿರ್ಲಕ್ಷತೆ ಪ್ರದರ್ಶಿಸಿರುವುದು 
ಸಾಬೀತಾಗಿದೆ. ಆದರೆ ಕರ್ನಾಟಕ ಪೊಲೀಸ್ ಕಾಯ್ದೆ 1963 ರನ್ವಯ “ಛೀಮಾರಿ ” ದಂಡನೆಯಾಗಿರುವುದಿಲ್ಲ. ಆದ್ದರಿಂದ ಮೇಲ್ಮನವಿ ಪ್ರಾಧಿಕಾರವು 
ಆದೇಶವನ್ನು ಮಾರ್ಪಡಿಸುವ ಕುರಿತಂತೆ ಓದಲಾದ (5) ರ ಪತ್ರದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಸಹಮತಿಯನ್ನು ಪಡೆದು ಸರ್ಕಾರವು ಈ 
ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 130 ಪೊಸಿಅ 2010, ಬೆಂಗಳೂರು, ದಿನಾಂಕ : 13 - 10 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಹೆಚ್. ಡಿ . ನಾಗರಾಜು, ಹೆಚ್. ಸಿ., ಗಂಡಸಿ ಪೊಲೀಸ್ ಠಾಣೆ, ಹಾಸನ ಜಿಲ್ಲೆ, ಇವರಿಗೆ ಮೇಲ್ಮನವಿ 
ಪ್ರಾಧಿಕಾರದ ಆದೇಶವನ್ನು ಮಾರ್ಪಡಿಸಿ ಕರ್ನಾಟಕ ಪೊಲೀಸ್ ಕಾಯ್ದೆ 1963ರ ಸೆಕ್ಷನ್ 23(1)( ಎ)(i) ರನ್ವಯ “ ವಾಗ್ದಂಡನೆಯನ್ನು ವಿಧಿಸಿ ದಿನಾಂಕ: 
30 - 8 - 2009 ರಿಂದ 04 -9 - 2009ರ ವರೆಗಿನ ಅವಧಿಯನ್ನು ವೇತನ ರಹಿತ ರಜೆ ಎಂದು ಪರಿಗಣಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಎನ್ . ರವಿಪ್ರಕಾಶ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ , 2514 

ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು) 
ಪಶುಸಂಗೋಪನೆ ಮತ್ತು ಮೀನುಗಾರಿಕಾ ಸಚಿವಾಲಯ 
ವಿಷಯ : ಡಾ || ಕೆ. ಎಂ . ಚಂದ್ರಶೇಖರ್, ಪಶುವೈದ್ಯಾಧಿಕಾರಿ ಇವರಿಗೆ ಪಿ . ಹೆಚ್ . ಡಿ . ಉನ್ನತ ವ್ಯಾಸಂಗ ಮಾಡಲು 

ಅನುಮತಿ ನೀಡುವಿಕೆ. 
ಓದಲಾಗಿದೆ : ಪತ್ರ ಸಂಖ್ಯೆ : ಅಪಸಂ /ಶಿಕ್ಷಣ / ವಿವ -17/2011 -12 , ದಿನಾಂಕ 04 -10 -2011. 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರದಲ್ಲಿ ಆಯುಕ್ತರು , ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ, ಬೆಂಗಳೂರು ಇವರು 
ಕೋಲಾರ ಜಿಲ್ಲಾ ಉಪ ನಿರ್ದೇಶಕರು ಅವರ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾ | ಕೆ. ಎಂ . ಚಂದ್ರಶೇಖರ್, ಪಶುವೈದ್ಯಾಧಿಕಾರಿ, ದೊಡ್ಡರೋಗ 
ಜಾಗೃತ ಘಟಕ, ಕೋಲಾರರವರು ಕರ್ನಾಟಕ ಪಶುವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಪಿ. ಹೆಚ್ . ಡಿ. ಉನ್ನತ 
ವ್ಯಾಸಂಗಕ್ಕೆ ಪ್ರವೇಶ ದೊರೆತಿದ್ದು ವೇತನ ರಹಿತ ರಜೆ ಮೇಲೆ ಉನ್ನತ ವ್ಯಾಸಂಗ ಪೂರ್ಣಗೊಳಿಸಲು ಇಚ್ಚಿಸಿರುವುದರಿಂದ ಅವರಿಗೆ ಉನ್ನತ ವ್ಯಾಸಂಗಕ್ಕೆ 
ತೆರಳಲು ಅನುಮತಿ ನೀಡುವಂತೆ ಕೋರಿರುತ್ತಾರೆಂದು ತಿಳಿಸಿರುತ್ತಾರೆ. ಡಾ | ಕೆ. ಎಂ . ಚಂದ್ರಶೇಖರ್, ಪಶುವೈದ್ಯಾಧಿಕಾರಿ ಇವರು ದಿನಾಂಕ: 02 - 07 
2009 ರಂದು ಸೇವೆಗೆ ಸೇರಿದ್ದು , ಅವರ ಖಾಯಂ ಪೂರ್ವ ಸೇವಾವಧಿ ಮುಗಿದಿದ್ದು ಇನೂ ಖಾಯಂ ಪೂರ್ವ ಸೇವಾವಧಿ ಘೋಷಣೆ 
ಆಗಿರುವುದಿಲ್ಲವೆಂದು ಪ್ರಸ್ತಾಪಿತ ಉನ್ನತ ವ್ಯಾಸಂಗಕ್ಕೆ ಅನುಮತಿ ನೀಡುವುದರಿಂದ ಸರ್ಕಾರಕ್ಕೆ ಯಾವುದೇ ಆರ್ಥಿಕ ಹೊರೆಯಾಗುವುದಿಲ್ಲವೆಂದು ಹಾಗೂ 
ಇಲಾಖೆಯ ಸೇವೆಗೆ ಉನ್ನತ ವ್ಯಾಸಂಗ ಪೂರಕವಾಗಿರುವುದರಿಂದ ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಸದರಿ ಅಧಿಕಾರಿಗೆ ದಿನಾಂಕ: 13 -10 - 2011 
ರಿಂದ ದಿನಾಂಕ: 12 -10- 2014 ರವರೆಗೆ (ಒಟ್ಟು 3 ವರ್ಷ ) ಕರ್ತವ್ಯ ರಹಿತ ದಿನಗಳು/ಲೆಕ್ಕಕ್ಕಿಲ್ಲದ ದಿನಗಳ ಮೇಲೆ ಪಿ. ಹೆಚ್.ಡಿ. ಉನ್ನತ ವ್ಯಾಸಂಗಕ್ಕೆ 
ತೆರಳಲು ಅನುಮತಿ ನೀಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. 

ಆಯುಕ್ತರ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಯಿತು. ಡಾ | ಕೆ. ಎಂ . ಚಂದ್ರಶೇಖರ್, ಪಶುವೈದ್ಯಾಧಿಕಾರಿ ಇವರು ಕರ್ನಾಟಕ ಪಶುವೈದ್ಯಕೀಯ, 
ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ 2011- 12ನೇ ಶೈಕ್ಷಣಿಕ ಸಾಲಿನಲ್ಲಿ ಪಿ.ಹೆಚ್.ಡಿ. ಉನ್ನತ ವ್ಯಾಸಂಗಕ್ಕೆ ಆಯ್ಕೆಯಾಗಿದ್ದು, 
ಉನ್ನತ ವ್ಯಾಸಂಗವನ್ನು ಕರ್ತವ್ಯ ರಹಿತ ದಿನಗಳು / ಲೆಕ್ಕಕ್ಕಿಲ್ಲದ ದಿನಗಳು ಮೇಲೆ ಪೂರ್ಣಗೊಳಿಸಲು ಇಚ್ಛಿಸಿರುತ್ತಾರೆ. ಅಧಿಕಾರಿಯು ಸ್ವಂತ ವೆಚ್ಚದಲ್ಲಿ 
ಪಿ.ಹೆಚ್. ಡಿ/ಉನ್ನತ ವ್ಯಾಸಂಗ ಕೈಗೊಳ್ಳಲಿರುವುದರಿಂದ ಸರ್ಕಾರಕ್ಕೆ ಯಾವುದೇ ರೀತಿಯ ಆರ್ಥಿಕ ಹೊರೆ ಆಗುವುದಿಲ್ಲ. ಉನ್ನತ ವ್ಯಾಸಂಗ ಇಲಾಖೆಗೆ 
ಪೂರಕವಾಗಿರುತ್ತದೆಂದು ಆಯುಕ್ತರು ಸಮರ್ಥನೆ ನೀಡಿ ಉನ್ನತ ವ್ಯಾಸಂಗಕ್ಕೆ ತೆರಳಲು ಅನುಮತಿ ನೀಡುವಂತೆ ಶಿಫಾರಸ್ಸು ಮಾಡಿರುತ್ತಾರೆ. ಪಿ.ಹೆಚ್. ಡಿ. 

ಅವಧಿಯನ್ನು ಲೆಕ್ಕಕ್ಕಿಲ್ಲದ ದಿನಗಳು /ಕರ್ತವ್ಯ ರಹಿತ ದಿನಗಳೆಂದು ಪರಿಗಣಿಸಲು ಸರ್ಕಾರಿ ಅಧಿಕೃತ ಜ್ಞಾಪನಾ ಸಂಖ್ಯೆ : ಎಫ್‌ಡಿ 9 
ಎಸ್‌ಆರ್‌ಎಸ್ 93 , ದಿನಾಂಕ: 18 - 11 -1993ರಲ್ಲಿ ತಿಳಿಸಿರುವನ್ವಯ ಡಾ|| ಕೆ. ಎಂ . ಚಂದ್ರಶೇಖರ್‌ರವರು ಮುಚ್ಚಳಿಕೆ ನೀಡಿರುತ್ತಾರೆ . ಇಲಾಖೆಯಲ್ಲಿ 
ಪಿ. ಹೆಚ್. ಡಿ . ಪದವೀಧರರ ಪ್ರಮಾಣ ಕಡಿಮೆ ಇರುವುದರಿಂದ ಸದರಿ ಅಧಿಕಾರಿಗೆ ಉನ್ನತ ವ್ಯಾಸಂಗಕ್ಕೆ ಅನುಮತಿ ನೀಡಿದಲ್ಲಿ ಉನ್ನತ ವ್ಯಾಸಂಗದ 
ನಂತರ ಅದರ ಲಾಭವನ್ನು ಇಲಾಖೆಯಲ್ಲಿ ಪಡೆಯಬಹುದಾಗಿರುತ್ತದೆ. ಈ ಎಲ್ಲಾ ಅಂಶಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿದ ಸರ್ಕಾರ ಇಲಾಖಾ 
ಹಿತದೃಷ್ಟಿಯಿಂದ ಡಾ || ಕೆ. ಎಂ . ಚಂದ್ರಶೇಖರ್, ಪಶುವೈದ್ಯಾಧಿಕಾರಿ ಇವರಿಗೆ ದಿನಾಂಕ: 13 - 10 - 2011ರಿಂದ 12 -10 - 2014ರವರೆಗೆ ( ಒಟ್ಟು 3 ವರ್ಷ) 
ಕರ್ತವ್ಯ ರಹಿತ ದಿನಗಳು/ ಲೆಕ್ಕಕ್ಕಿಲ್ಲದ ದಿನಗಳ ಮೇಲೆ ಉನ್ನತ ವ್ಯಾಸಂಗಕ್ಕೆ ತೆರಳಲು ಅನುಮತಿ ನೀಡಲು ತೀರ್ಮಾನಿಸಿದೆ. ಆದ್ದರಿಂದ, ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಪಸಂಮೀ 254 ಪಸಸೇ 2011 , ಬೆಂಗಳೂರು, ದಿನಾಂಕ : 13ನೇ ಅಕ್ಟೋಬರ್ 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ವಿಷಯವನ್ನು ಕೂಲಂಕಷವಾಗಿ ಪರಿಶೀಲಿಸಿದ ಸರ್ಕಾರ, ಅಧಿಕೃತ ಜ್ಞಾಪನ ಸಂಖ್ಯೆ: ಎಫ್‌ಡಿ 9 
ಎಸ್‌ಆರ್‌ಎಸ್ 93 , ದಿನಾಂಕ 18 - 11 - 1993ರಲ್ಲಿ ತಿಳಿಸಿರುವನ್ವಯ ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಡಾ | ಕೆ. ಎಂ . ಚಂದ್ರಶೇಖರ್, ಪಶುವೈದ್ಯಾಧಿಕಾರಿ, 
ದೊಡ್ಡರೋಗ ನಿವಾರಣಾ ಜಾಗೃತ ಘಟಕ, ಕೋಲಾರ, ಕೋಲಾರ ಜಿಲ್ಲೆ ಇವರಿಗೆ ಕರ್ನಾಟಕ ಪಶುವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ 
ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬೀದ‌ ಅಧೀನದ ಪಶುವೈದ್ಯಕೀಯ ಕಾಲೇಜು, ಹೆಬ್ಬಾಳ, ಬೆಂಗಳೂರು ಇಲ್ಲಿ ದಿನಾಂಕ : 13 - 10 -2011 ರಿಂದ ದಿನಾಂಕ : 
12 - 10 - 2014ರವರೆಗಿನ ( ಒಟ್ಟು 3 ವರ್ಷ) ಅವಧಿಯಲ್ಲಿ ಪಿ . ಹೆಚ್. ಡಿ . ( Veterinary Microbiology) ಉನ್ನತ ವ್ಯಾಸಂಗ ಮಾಡಲು ಅನುಮತಿ ನೀಡಿದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೫, ೨೦೧೧ 


೩೫೮೧ 


obb 


S - non or N 


3 


(1) ಉನ್ನತ ವ್ಯಾಸಂಗದ ಅವಧಿಯನ್ನು ಲೆಕ್ಕಕ್ಕಿಲ್ಲದ ದಿನಗಳು /ಕರ್ತವ್ಯ ರಹಿತ ದಿನಗಳು” ( Dies-non or Non-duty) ಎಂದು 

ಪರಿಗಣಿಸತಕ್ಕದ್ದು. 
( 2 ) ಉನ್ನತ ವ್ಯಾಸಂಗದ ಅವಧಿಯನ್ನು ವಾರ್ಷಿಕ ಬಡ್ತಿ, ನಿವೃತ್ತಿ ವೇತನ ಸೌಲಭ್ಯ , ರಜೆ ಸೌಲಭ್ಯ ಮತ್ತು ಇನ್ನಿತರೆ ಯಾವುದೇ ಆರ್ಥಿಕ 

ಸೌಲಭ್ಯಗಳಿಗೆ ಅರ್ಹತಾದಾಯಕ ಸೇವೆ ಎಂದು ಪರಿಗಣಿಸುವುದಿಲ್ಲ. 

ಈ ಆದೇಶವನ್ನು ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ : ಆಇ 469 ವೆ . 4/2010, ದಿನಾಂಕ: 13 - 10 - 2011 ರಲ್ಲಿ ನೀಡಿರುವ ಸಹಮತಿ ಮೇರೆಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ .ಕೆ. ಶ್ರೀನಿವಾಸಮೂರ್ತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 2515 

ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ 

( ಪಶುಸಂಗೋಪನೆ) 
ಪಶುಸಂಗೋಪನೆ ಮತ್ತು ಮೀನುಗಾರಿಕಾ ಸಚಿವಾಲಯ 
ವಿಷಯ : ಕರ್ನಾಟಕ ಪಶುವೈದ್ಯಕೀಯ ಪರಿಷತ್‌ಗೆ ಕೇಂದ್ರ ಪುರಸ್ಕೃತ ಯೋಜನೆ ಪ್ರೊಫೆಷನಲ್ ಎಫಿಷಿಯನ್ಸಿ ಡೆವಲಪ್‌ಮೆಂಟ್ 

ಕಾರ್ಯಕ್ರಮದಡಿ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : ( 1) ಸರ್ಕಾರದ ಆದೇಶ ಸಂಖ್ಯೆ: ಪಸಂಮೀ 13 ಪಪಾಯೋ 2011 ದಿನಾಂಕ 

29 - 03 - 2011 . 
( 2) ಭಾರತ ಸರ್ಕಾರದ ಪತ್ರ ಸಂಖ್ಯೆ : ಎಫ್. 52 -69 /2011 -ಎಲ್‌ಡಿಟಿ( ಎಸಿ) ದಿನಾಂಕ : 30. 06.2011 . 
(3) ಆಯುಕ್ತರು, ಪಶುಪಾಲನಾ ಇಲಾಖೆ, ಬೆಂಗಳೂರು ಇವರ ಪತ್ರ ಸಂಖ್ಯೆ: ಅಪಸಂ: ಯೋಜನೆ - 2:ವಿವ 

04 :2011 -12 ದಿನಾಂಕ: 30.08.2011 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಯಡಿ ( 50:50) ಪ್ರೊಫೆಷನಲ್ ಎಫಿಷಿಯನ್ಸಿ 
ಡೆವಲಪ್‌ಮೆಂಟ್ ಕಾರ್ಯಕ್ರಮಕ್ಕಾಗಿ 2011 - 12ನೇ ಸಾಲಿನ ಆಯವ್ಯಯದಲ್ಲಿ ರೂ . 90.00 ಲಕ್ಷ ( ರಾಜ್ಯದ ಪಾಲು ರೂ . 45.00 ಲಕ್ಷ + ಕೇಂದ್ರ ಪಾಲು 
ರೂ . 45. 00 ಲಕ್ಷ ಒಟ್ಟು ರೂ . 90.00 ಲಕ್ಷಗಳನ್ನು ನಿಗದಿಪಡಿಸಲಾಗಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ಪತ್ರದಲ್ಲಿ ಸದರಿ ಯೋಜನೆಯಡಿ ಕೇಂದ್ರ ಸರ್ಕಾರ ಪ್ರೊಫೆಷನಲ್ ಎಫಿಷಿಯನ್ಸಿ ಡೆವಲಪ್‌ಮೆಂಟ್ 
ಕಾರ್ಯಕ್ರಮಕ್ಕಾಗಿ ರೂ . 15 .00 ಲಕ್ಷಗಳನ್ನು ಬಿಡುಗಡೆ ಮಾಡಿರುತ್ತದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ ಪತ್ರದಲ್ಲಿ ಆಯುಕ್ತರು , ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ, ಬೆಂಗಳೂರು ಇವರು 
2011- 12ನೇ ಸಾಲಿನಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಯಡಿ ಪ್ರೊಫೆಷನಲ್ ಎಫಿಷಿಯನ್ಸಿ ಡೆವಲಪ್‌ಮೆಂಟ್ ಕಾರ್ಯಕ್ರಮಕ್ಕಾಗಿ ಕೇಂದ್ರ ಸರ್ಕಾರ 
ಬಿಡುಗಡೆ ಮಾಡಿರುವ ರೂ . 15. 00 ಲಕ್ಷಗಳಿಗೆ ಅನುಗುಣವಾಗಿ ರಾಜ್ಯ ಸರ್ಕಾರದ ಪಾಲು ರೂ . 15.00 ಲಕ್ಷಗಳನ್ನು ಸೇರಿಸಿ ಒಟ್ಟು ರೂ . 30.00 
ಲಕ್ಷಗಳನ್ನು ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. ಆದ್ದರಿಂದ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಪಸಂಮೀ 307 ಪಅಸೇ 2011, ಬೆಂಗಳೂರು, ದಿನಾಂಕ : 22 .09.2011 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ಸರ್ಕಾರ 2011- 12ನೇ ಸಾಲಿನ ಆಯವ್ಯಯದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆ (ಕೇಂದ್ರ 
50 % ಮತ್ತು ರಾಜ್ಯ 50 %) ಯಡಿ ಪ್ರೊಫೆಷನಲ್ ಎಫಿಷಿಯನ್ಸಿ ಡೆವಲಪ್‌ಮೆಂಟ್ ಕಾರ್ಯಕ್ರಮಕ್ಕಾಗಿ ಒದಗಿಸಿರುವ ರೂ . 90.00 ಲಕ್ಷಗಳ ಅನುದಾನದಲ್ಲಿ 
ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ಷೇರು ರೂ . 15.00 ಲಕ್ಷಗಳಿಗನುಗುಣವಾಗಿ ರಾಜ್ಯ ಸರ್ಕಾರದ ಪಾಲು ರೂ . 15.00 ಲಕ್ಷಗಳನ್ನು ಸೇರಿಸಿ ಒಟ್ಟು 
ರೂ . 30 .00 ಲಕ್ಷ ( ಮುವತ್ತು ಲಕ್ಷ ರೂಪಾಯಿಗಳು ಮಾತ್ರ) ಗಳನ್ನು 2011 -12ನೇ ಯೋಜನಾ ಲೆಕ್ಕ ಶೀರ್ಷಿಕೆ “2403- 00 -101- 0 -17ರ ಉದ್ದೇಶಿತ 
ಶೀರ್ಷಿಕೆ 101 ( ಸಹಾಯಾನುದಾನ) ” ಅಡಿ ಬಿಡುಗಡೆ ಮಾಡಲಾಗಿದೆ. 
2. ನಿಬಂಧಕರು, ಕರ್ನಾಟಕ ಪಶುವೈದ್ಯಕೀಯ ಪರಿಷತ್ತು, ಬೆಂಗಳೂರು ಇವರು ಹಣ ಸ್ವೀಕೃತಿ ರಸೀದಿಯ ಮೇಲೆ ಆಯುಕ್ತರು, ಪಶುಪಾಲನಾ ಮತ್ತು 
ಪಶುವೈದ್ಯ ಸೇವಾ ಇಲಾಖೆ, ಬೆಂಗಳೂರು ಇವರಿಂದ ಮೇಲು ರುಜು ಪಡೆದು ಖಜಾನೆಯಿಂದ ಹಣ ಪಡೆಯತಕ್ಕದ್ದು. 
3. ಸದರಿ ಅನುದಾನವನ್ನು ಯಾವ ಉದ್ದೇಶಕ್ಕಾಗಿ ಬಿಡುಗಡೆ ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಉಪಯೋಗಿಸಿಕೊಂಡು ಉಪಯೋಗಿತಾ 
ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಸಲ್ಲಿಸತಕ್ಕದ್ದು . 
4 . ಈ ಆದೇಶವನ್ನು ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಡಿ 09 ಟಿಎಫ್ ಪಿ 2004 ದಿನಾಂಕ: 17.08 .2004ರಲ್ಲಿ ಇಲಾಖಾ ಕಾರ್ಯದರ್ಶಿಗಳಿಗೆ 
ಪ್ರತ್ಯಾಯೋಜಿಸಿರುವ ವಿತ್ತಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ .ಕೆ. ಶ್ರೀನಿವಾಸಮೂರ್ತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. 2516 

ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ 

( ಪಶುಸಂಗೋಪನೆ) 


೩೫೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


ಭಾಗ - ೧ 


ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ : ಶ್ರೀ ಅಶೋಕ್ ಕುಮಾರ್, ನಗರ ಯೋಜಕರು, ಹಾಗೂ ಪ್ರಭಾರ ನಗರ ಮತ್ತು ಗ್ರಾಮಾಂತರ ಯೋಜನಾ ಸಹಾಯಕ 

ನಿರ್ದೆಶಕರು, ಉಡುಪಿ ಮತ್ತು ಕುಂದಾಪುರ ನಗರ ಯೋಜನಾ ಪ್ರಾಧಿಕಾರ ಕಛೇರಿ, ಉಡುಪಿ ಹಾಲಿ ನಗರ 
ಯೋಜಕರು , ನಗರ ಮತ್ತು ಗ್ರಾಮಾಂತರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, ಮಡಿಕೇರಿ ಇವರ ವಿರುದ್ದ 
ದಾಖಲಾಗಿರುವ ಲೋಕಾಯುಕ್ತ ಟ್ರ್ಯಾಪ್ ಪ್ರಕರಣದಲ್ಲಿ ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಗಗೊಳಿಸಲು ಸರ್ಕಾರದ 

ಮಂಜೂರಾತಿ ಕುರಿತು . 
ಓದಲಾಗಿದೆ : 1. ಅಪರ ಪೊಲೀಸ್ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರ ಪತ್ರ ಸಂಖ್ಯೆ : 

ಲೋಕ್/ ಐಎನ್‌ವಿ ( ಜಿ )/ ಎಂ - 23 / ಸಿಆರ್ - 05 /2010 ಉಡುಪಿ , ದಿನಾಂಕ 22.06 . 2011. 

ತನಿಖಾಧಿಕಾರಿಯ ಅಂತಿಮ ವರದಿ. 
3 . ತನಿಖಾ ದಾಖಲೆಗಳಾದ ಪ್ರಥಮ ವರ್ತಮಾನ ವರದಿ, ಪಂಚರ ಕೋರಿಕೆ ಪತ್ರಗಳು , ವಹಿಸಿಕೊಡುವ ಮತ್ತು ಸೊತ್ತು 

ಸ್ವಾಧೀನತಾ ಮಹಜರ್‌ಗಳು, ಕೃತ್ಯ ನಡೆದ ಸ್ಥಳದ ಕರಡು ನಕಾಶೆ, ಆರೋಪಿತ ದಸ್ತಗಿರಿ ಮಾಹಿತಿ, ನೋಟುಗಳ 
ನಂಬರ್ ಬರೆದುಕೊಂಡಿರುವ ಹಾಳೆ, ಆಪಾದಿತರ ಸ್ವ ಇಚ್ಚಾ ಹೇಳಿಕೆಗಳು, ಸ್ಥಳ ನಕಾಶೆ, ರಾಸಾಯನಿಕ ವರದಿ, 
ಸೊತ್ತು ಸ್ವಾಧೀನತಾ ಮಹಜರು ಸಮಯ ಆಪಾದಿತರ ಕಛೇರಿಯಿಂದ ವಶಪಡಿಸಿಕೊಂಡ ದಾಖಲಾತಿಗಳು , ತನಿಖಾ 

ಕಾಲದ ವಿವಿಧ ಹಂತಗಳಲ್ಲಿ ತೆಗೆಯಿಸಿದ ಫೋಟೋಗಳು. 
ಪ್ರಸ್ತಾವನೆ : 

ಶ್ರೀ ಅಶೋಕ್ ಕುಮಾರ್ , ನಗರ ಯೋಜಕರು, ಹಾಗೂ ಪ್ರಭಾರ ನಗರ ಮತ್ತು ಗ್ರಾಮಾಂತರ ಯೋಜನಾ ಸಹಾಯಕ ನಿರ್ದೇಶಕರು, 
ಉಡುಪಿ ಮತ್ತು ಕುಂದಾಪುರ ನಗರ ಯೋಜನಾ ಪ್ರಾಧಿಕಾರ ಕಛೇರಿ, ಉಡುಪಿ ವಿರುದ್ಧ ಅ.ಕ್ರ. 05/2010, ದಿನಾಂಕ 01- 09 - 2010 ರಲ್ಲಿ ಪೊಲೀಸ್ 

ಯುಕ್ತ, ಉಡುಪಿ ಇವರು ದಾಖಲಿಸಿರುವ ಪ್ರಕರಣದ ತನಿಖಾಧಿಕಾರಿಯ ಅಂತಿಮ ವರದಿ ಮತ್ತು ತನಿಖಾ 
ದಾಖಲಾತಿಗಳನ್ನು ಅಪರ ಪೊಲೀಸ್ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರು ಮೇಲೆ (1) ರಲ್ಲಿ ಓದಲಾದ ತಮ್ಮ : 
ದಿನಾಂಕ 22.06. 2011 ರಲ್ಲಿ ಶ್ರೀ ಅಶೋಕ್ ಕುಮಾರ್, ನಗರ ಯೋಜಕರು , ಹಾಗೂ ಪ್ರಭಾರ ನಗರ ಮತ್ತು ಗ್ರಾಮಾಂತರ ಯೋಜನಾ ಸಹಾಯಕ 
ನಿರ್ದೆಶಕರು, ಉಡುಪಿ ಮತ್ತು ಕುಂದಾಪುರ ನಗರ ಯೋಜನಾ ಪ್ರಾಧಿಕಾರ ಕಛೇರಿ, ಉಡುಪಿ ಇವರ ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆ 1988ರ 
ಕಲಂ 7, 13(1)( ಡಿ) ಜೊತೆಗೆ 13 (2) ರ ಅಡಿಯಲ್ಲಿ ಎಸಗಿರುವ ಅಪರಾಧಕ್ಕಾಗಿ ಅಭಿಯೋಜನೆಗೆ ಒಳಪಡಿಸಲು ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆ 
1988ರ ಕಲಂ 19 (1)( ಬಿ) ರ ಅನ್ವಯ ಮಂಜೂರಾತಿ ಕೋರಿರುತ್ತಾರೆ. 

ಸಕ್ಷಮ ಪ್ರಾಧಿಕಾರಿಯಾದ ಸರ್ಕಾರವು ಅಪರ ಪೊಲೀಸ್ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರು ಮೇಲೆ 
(1) ರಲ್ಲಿ ಓದಲಾದ ಪತ್ರದೊಂದಿಗೆ ಕಳುಹಿಸಿಕೊಟ್ಟ ಈ ಕೆಳಕಂಡ ದಾಖಲಾತಿಗಳನ್ನು ಪರಿಶೀಲಿಸಿದೆ. 

1) ಫಿರ್ಯಾದುದಾರರಾದ ಶ್ರೀ ಎಸ್. ಸತೀಶ್ ಕುಮಾರ್, 29 ವರ್ಷ, ಬಿನ್ ಜಿ . ಶೀನ ಮರಕಾಲ, ಓಂಶಾಂತಿ ನಿವಾಸ, ಮೆಜೆಸ್ಟಿಕ್ 

ಹಾಲ್ ಕೋಟೇಶ್ವರ ಎದುರುಗಡೆ, ಕುಂದಾಪುರ ತಾಲ್ಲೂಕು, ಉಡುಪಿ ಜಿಲ್ಲೆ ಇವರ ಫಿರ್ಯಾದು ದಿನಾಂಕ 01 - 09 - 2010. 
2) ಪ್ರಥಮ ವರ್ತಮಾನ ವರದಿ, ಕರ್ನಾಟಕ ಲೋಕಾಯುಕ್ತ, ಉಡುಪಿ ಪೊಲೀಸ್ ಠಾಣೆ ಪ್ರಕರಣ ಸಂಖ್ಯೆ : 05 /2010 . 
3) ವಹಿಸಿಕೊಡುವ ಮಹಜರು ದಿನಾಂಕ 01 - 09 - 2010 . 
4) ಸೊತ್ತು ಸ್ವಾಧೀನತಾ ಮಹಜರ್ ದಿನಾಂಕ 01 - 09 - 2010. 
5) ಸಹಾಯಕ ರಾಸಾಯನಿಕ ವಿಶ್ಲೇಷಕರು, ಮಂಗಳೂರು ಇವರ ವರದಿ ನಂ . ಎಂ .ಆರ್.ಎಲ್./22 /10 - 11 , ದಿನಾಂಕ 26 -10 - 2010. 
6) ಸಹಾಯಕ ಅಭಿಯಂತರರು, ಪಿ. ಡಬ್ಲೂ . ಡಿ. ನಂ .2, ಪಿ. ಡಬ್ಲೂ . ಡಿ. ವಿಭಾಗ, ಕುಂದಾಪುರ ಇವರು ತಯಾರಿಸಿದ ಕೃತ್ಯ ನಡೆದ ಸ್ಥಳದ 

ನಕಾಶೆ ದಿನಾಂಕ 16 - 11 - 2010. 
7) ಸಾಕ್ಷಿಗಳ ಹೇಳಿಕೆಗಳು : 
i. ಶ್ರೀ ಎಸ್. ಸತೀಶ್ ಕುಮಾರ್, ಬಿನ್ ಜಿ. ಶೀನ ಮರಕಾಲ, 29 ವರ್ಷ , ಓಂಶಾಂತಿ ನಿವಾಸ , ಮೆಜೆಸ್ಟಿಕ್ ಹಾಲ್ ಕೋಟೇಶ್ವರ 

ಎದುರುಗಡೆ, ಕುಂದಾಪುರ ತಾಲ್ಲೂಕು, ಉಡುಪಿ ಜಿಲ್ಲೆ. 
ii. ಶ್ರೀ ವೆಂಕಟ್ರಮಣಯ್ಯ ಬಿನ್ ದಿ ವೆಂಕಟಯ್ಯ , 39 ವರ್ಷ , ಪ್ರಥಮ ದರ್ಜೆ ಸಹಾಯಕ, ನಗರ ಸಭೆ , ಉಡುಪಿ. 
iii. ಶ್ರೀ ಕೆ. ಸದಾನಂದ ಶೆಟ್ಟಿ ಬಿನ್ ದಿ|| ಕೆ. ತಿಮ್ಮಪ್ಪ ಶೆಟ್ಟಿ, 54 ವರ್ಷ , ಪ್ರಥಮ ದರ್ಜೆ ಸಹಾಯಕ, ನಗರ ಸಭೆ, ಉಡುಪಿ . 
iv . ಶ್ರೀ ಮಾಣಿ ಗೋಪಾಲ , ಅಧ್ಯಕ್ಷರು, ನಗರ ಯೋಜನಾ ಪ್ರಾಧಿಕಾರ , ಕುಂದಾಪುರ , ಕುಂದಾಪುರ ತಾಲ್ಲೂಕು, ಉಡುಪಿ ಜಿಲ್ಲೆ. 
V . ಶ್ರೀ ಉದಯ ಕುಮಾರ್ , ಸಹಾಯಕ ಇಂಜಿನಿಯರ್, ಲೋಕೋಪಯೋಗಿ ಇಲಾಖೆ, ನಂ . 2 , ಕುಂದಾಪುರ ಉಪ ವಿಭಾಗ 

ಕಛೇರಿ, ಉಡುಪಿ ಜಿಲ್ಲೆ. 
ಶ್ರೀಮತಿ ರಾಜಲಕ್ಷ್ಮಿ , ಸಹಾಯಕ ರಾಸಾಯನಿಕ ವಿಶ್ಲೇಷಕರು, ರಾಸಾಯನಿಕ ವಿಶ್ಲೇಷಕರ ಕಛೇರಿ, ಮಂಗಳೂರು ವಲಯ , 
ಮಂಗಳೂರು. 
ಶ್ರೀ ಜಯರಾಜ್ , ನಗರ ಮತ್ತು ಗ್ರಾಮಾಂತರ ಯೋಜನಾ ಸಹಾಯಕ ನಿರ್ದೇಶಕರು ( ಹೆಚ್ಚುವರಿ ), ಉಡುಪಿ ಜಿಲ್ಲೆ. 
ಶ್ರೀ ಸುಬ್ರಹ್ಮಣ್ಯ ಕೆ. ವಡ್ಡರ್‌, ನಗರ ಯೋಜನಾ ಸದಸ್ಯರು, ನಗರ ಯೋಜನಾ ಪ್ರಾಧಿಕಾರ ಕಛೇರಿ, ಕುಂದಾಪುರ ತಾಲ್ಲೂಕು. 

ಶ್ರೀ ಅರುಣಪ್ರಭ , ತಹಶೀಲ್ದಾರರು, ಕುಂದಾಪುರ ತಾಲ್ಲೂಕು. 
X . ಶ್ರೀ ದಿವಾಕರ ಶರ್ಮಾ , ಪೊಲೀಸ್ ಹೆಡ್ ಕಾನ್ಸ್‌ಟೇಬಲ್, ಕರ್ನಾಟಕ ಲೋಕಾಯುಕ್ತ ಠಾಣೆ , ಉಡುಪಿ. 

ಶ್ರೀ ರಾಮಚಂದ್ರ ಭಟ್ , ಪೋಲೀಸ್ ಹೆಡ್ ಕಾನ್ಸ್‌ಟೇಬಲ್, ಕರ್ನಾಟಕ ಲೋಕಾಯುಕ ಠಾಣೆ, ಉಡುಪಿ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


೩೫೮೩ 


xii. ಶ್ರೀ ದಿವಾಕರ ಜೆ. ಸುವರ್ಣ, ಪೊಲೀಸ್ ಹೆಡ್ ಕಾನ್ಸ್‌ಟೇಬಲ್, ಕರ್ನಾಟಕ ಲೋಕಾಯುಕ್ತ ಠಾಣೆ, ಉಡುಪಿ . 
xiii, ಶ್ರೀ ಜಿ. ಶ್ರೀಧರ್ , ಪೊಲೀಸ್ ಕಾನ್ಸ್‌ಟೇಬಲ್, ಕರ್ನಾಟಕ ಲೋಕಾಯುಕ್ತ ಠಾಣೆ, ಉಡುಪಿ. 
xiv . ಶ್ರೀ ಉಮೇಶ್, ಪೊಲೀಸ್ ಕಾನ್ಸ್‌ಟೇಬಲ್, ಕರ್ನಾಟಕ ಲೋಕಾಯುಕ್ತ ಠಾಣೆ, ಉಡುಪಿ. 
XV , ಶ್ರೀ ಬಿ. ಪಿ . ದಿನೇಶ್ ಕುಮಾರ್, ಪೊಲೀಸ್ ನಿರೀಕ್ಷಕರು , ಕರ್ನಾಟಕ ಲೋಕಾಯುಕ್ತ, ಉಡುಪಿ. 
( 8) ಆಪಾದಿತರಾದ ಶ್ರೀ ಅಶೋಕ್ ಕುಮಾರ್ , ನಗರ ಯೋಜಕರು , ಹಾಗೂ ಪ್ರಭಾರ ನಗರ ಮತ್ತು ಗ್ರಾಮಾಂತರ ಯೋಜನಾ 
ಸಹಾಯಕ ನಿರ್ದೇಶಕರು, ಉಡುಪಿ ಮತ್ತು ಕುಂದಾಪುರ ನಗರ ಯೋಜನಾ ಪ್ರಾಧಿಕಾರ ಕಛೇರಿ, ಉಡುಪಿ ಇವರು ಸಮಜಾಯಿಷಿ ಹೇಳಿಕೆ 
ದಿನಾಂಕ 01 - 09 - 2010. 

ತನಿಖಾಧಿಕಾರಿಗಳಾದ ಶ್ರೀ ಬಿ. ಪಿ. ದಿನೇಶ್ ಕುಮಾರ್, ಪೊಲೀಸ್ ನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ, ಉಡುಪಿ ಇವರು ಶ್ರೀ ಅಶೋಕ್ 
ಕುಮಾರ್, ನಗರ ಯೋಜಕರು, ಹಾಗೂ ಪ್ರಭಾರ ನಗರ ಮತ್ತು ಗ್ರಾಮಾಂತರ ಯೋಜನಾ ಸಹಾಯಕ ನಿರ್ದೇಶಕರು , ಉಡುಪಿ ಮತ್ತು ಕುಂದಾಪುರ 
ನಗರ ಯೋಜನಾ ಪ್ರಾಧಿಕಾರ ಕಛೇರಿ, ಉಡುಪಿ ಇವರ ವಿರುದ್ದ ದಂಡಾರ್ಹ ಪ್ರಕರಣವನ್ನು ಕರ್ನಾಟಕ ಲೋಕಾಯುಕ್ತ, ಉಡುಪಿ ಪೊಲೀಸ್ 
ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ 05/2010 ರಲ್ಲಿ ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆ 1988ರ ಕಲಂ 7, 13(1) ( ಡಿ) ಜೊತೆಯಲ್ಲಿ 13( 2) ರ ರಡಿಯಲ್ಲಿ 
ದಾಖಲಿಸಿಕೊಂಡಿರುತ್ತಾರೆ. 

ಆಪಾದಿತರಾದ ಶ್ರೀ ಅಶೋಕ್ ಕುಮಾರ್, ನಗರ ಯೋಜಕರು, ಹಾಗೂ ಪ್ರಭಾರ ನಗರ ಮತ್ತು ಗ್ರಾಮಾಂತರ ಯೋಜನಾ ಸಹಾಯಕ 
ನಿರ್ದೆಶಕರು, ಉಡುಪಿ ಮತ್ತು ಕುಂದಾಪುರ ನಗರ ಯೋಜನಾ ಪ್ರಾಧಿಕಾರ ಕಛೇರಿ, ಉಡುಪಿ ಇವರು ಫಿರ್ಯಾದುದಾರರಾದ ಶ್ರೀ ಎಸ್. ಸತೀಶ್ 
ಕುಮಾರ್ ಇವರು ಕುಂದಾಪುರ ತಾಲ್ಲೂಕಿನ ಹಂಗಳೂರು ಗ್ರಾಮದ ಮಹಮ್ಮದ್ ಯೂಸುಫ್ ಎಂಬುವವರಿಗೆ ಸಂಬಂಧಿಸಿದ ಹಂಗಳೂರು ಗ್ರಾಮದ 
ಸ. ನಂ . 68 /10 ಬಿಪಿ 1 ರಲ್ಲಿನ 0.08 ಎಕರೆ ಜಾಗಕ್ಕೆ ಸಂಬಂಧಿಸಿದಂತೆ ಜನರ್ ಪವರ್ ಆಫ್ ಅಟಾರ್ನಿಯನ್ನು ಹೊಂದಿದ್ದರು. ಸದರಿ ಜಾಗದಲ್ಲಿ 
ಮಹಮ್ಮದ್ ಯೂಸುಫ್‌ರವರು ಆರ್. ಸಿ. ಸಿ. ಮನೆಯನ್ನು ನಿರ್ಮಿಸಲು ಅವರ ಪರವಾಗಿ ಫಿರ್ಯಾದುದಾರರು ಭೂಪರಿವರ್ತನೆಗೆ ನಿರಾಕ್ಷೇಪಣಾ ಪತ್ರ 
(ಎನ್.ಓ .ಸಿ.) ಪಡೆಯುವ ಬಗ್ಗೆ ಕುಂದಾಪುರ ನಗರ ಯೋಜನಾ ಪ್ರಾಧಿಕಾರಕ್ಕೆ 2010ರ ಫೆಬ್ರವರಿ ತಿಂಗಳಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದರು. 
ಫಿರ್ಯಾದುದಾರರು ದಿನಾಂಕ 17 - 04 - 2010ರಂದು ನಗರ ಯೋಜನಾ ಪ್ರಾಧಿಕಾರದ ಕಾರ್ಯದರ್ಶಿಯಾಗಿದ್ದ ಶ್ರೀ ಅಶೋಕ್ ಕುಮಾರ್, ಇವರಲ್ಲಿಗೆ 
ಹೋಗಿ ವಿಚಾರಿಸಿದಾಗ ನೋಡುವ ಮಾಡುವ ಎಂದು ಹೇಳಿ ನಂತರದ ದಿನಗಳಲ್ಲಿ ನಿರಾಕ್ಷೇಪಣಾ ಪತ್ರ ನೀಡಬೇಕಾದರೆ ಅದಕ್ಕೆ ಖರ್ಚು ಇರುತ್ತದೆ 
ಎಂದು ಹೇಳಿ ರೂ . 3,000/ - ನೀಡುವಂತೆ ತಿಳಿಸಿದ್ದರು. ಫಿರಾದುದಾರರು ಆಗಿಂದಾಗ್ಗೆ ಶ್ರೀ ಅಶೋಕ್ ಕುಮಾರ್ ರವರು ಕಚೇರಿಯಲ್ಲಿದ್ದ ದಿನಗಳಲ್ಲಿ 
ಹೋಗಿ ವಿಚಾರಿಸಿದಾಗ ಅವರು ನಿರಾಕ್ಷೇಪಣಾ ಪತ್ರ ನೀಡಿರುವುದಿಲ್ಲ. ಶ್ರೀ ಅಶೋಕ್ ಕುಮಾರ್ ರವರು ತಾನು ತಿಳಿಸಿದ ಮೊತ್ತವನ್ನು ಕೊಟ್ಟರೆ 
ಎನ್. ಓ .ಸಿ. ಕೊಡುವುದಾಗಿ ಹೇಳಿ ಮೊತ್ತವನ್ನು ದಿನಾಂಕ 01 - 09 - 2010 ರಂದು ತೆಗೆದುಕೊಂಡು ಬರುವಂತೆ ತಿಳಿಸಿದ್ದರು. ಫಿಲ್ಯಾದುದಾರರಿಗೆ ಲಂಚದ 
ಹಣ ರೂ . 3,000/ - ಅನ್ನು ಕೊಟ್ಟು ತನ್ನ ಕೆಲಸ ಮಾಡಿಸಿಕೊಳ್ಳಲು ಇಚ್ಛೆ ಇಲ್ಲದ ಕಾರಣ ಶ್ರೀ ಅಶೋಕ್ ಕುಮಾರ್ ರವರ ವಿರುದ್ಧ ಕಾನೂನು ಕ್ರಮ 
ಕೈಗೊಳ್ಳುವ ಬಗ್ಗೆ ದೂರನ್ನು ಸಲ್ಲಿಸಿದ್ದು ಇರುತ್ತದೆ. ಸದರಿ ದೂರಿನಂತೆ ತನಿಖಾಧಿಕಾರಿಗಳು ಬಲೆ ಬೀಸುವ ಮೊದಲಿನ ಎಲ್ಲಾ ಔಚಿತ್ಯಪೂರ್ವ 
ಕಾರ್ಯಕ್ರಮಗಳನ್ನು ನೆರವೇರಿಸಿದ ನಂತರ ದಿನಾಂಕ 01 - 09 - 2010 ರಂದು ಉಡುಪಿಯಲ್ಲಿ ಬೀಸಿದ ಟ್ರ್ಯಾಪ್ ಯಶಸ್ವಿಯಾಗಿದ್ದು, ಶ್ರೀ ಅಶೋಕ್ 
ಕುಮಾರ್, ನಗರ ಯೋಜಕರು, ಹಾಗೂ ಪ್ರಭಾರ ನಗರ ಮತ್ತು ಗ್ರಾಮಾಂತರ ಯೋಜನಾ ಸಹಾಯಕ ನಿರ್ದೆಶಕರು, ಉಡುಪಿ ಮತ್ತು ಕುಂದಾಪುರ 
ನಗರ ಯೋಜನಾ ಪ್ರಾಧಿಕಾರ ಕಛೇರಿ, ಉಡುಪಿ ಇವರು ಅಕ್ರಮ ಸಂಭಾವನೆಯಾದ ರೂ . 3,000/ - ಗಳನ್ನು ಕುಂದಾಪುರ ಪುರಸಭೆ ಕಛೇರಿಯಲ್ಲಿ 
ಫಿಲ್ಯಾದುದಾರರಿಂದ ಸದರಿ ಸರ್ಕಾರಿ ಕೆಲಸವನ್ನು ಮಾಡಲು ಕೇಳಿ ಪಡೆಯುತ್ತಿದ್ದಾಗ ಸಿಕ್ಕಿಹಾಕಿಕೊಂಡಿರುತ್ತಾರೆ. ಆಪಾದಿತ ಸಾರ್ವಜನಿಕ ಅಧಿಕಾರಿಯ 
ಎರಡೂ ಕೈ ಬೆರಳುಗಳನ್ನು ಸೋಡಿಯಂ ಕಾರ್ಬೊನೇಟ್ ದ್ರಾವಣದಲ್ಲಿ ಮಾರ್ಜನೆ ಮಾಡಿ ಫಿನಾಪಲೀನ್ ಪರೀಕ್ಷೆಗೆ ಒಳಪಡಿಸಿದಾಗ ಅದು 
ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದ್ದು, ರಾಸಾಯನಿಕ ತಜ್ಞರ ಪರೀಕ್ಷಣಾ ವರದಿಯಿಂದಲೂ ಸಹ ದೃಢಪಟ್ಟಿರುತ್ತದೆ. ನೆರಳು ಸಾಕ್ಷಿಯು ಅಕ್ರಮ ಸಂಭಾವನೆಯ 
ಬೇಡಿಕೆ ಮತ್ತು ಪಡೆಯುವಿಕೆಗೆ ಸಂಬಂಧಿಸಿದಂತೆ ಫಿರ್ಯಾದಿ ಹಾಗೂ ಆಪಾದಿತ ಸಾರ್ವಜನಿಕ ಅಧಿಕಾರಿ ನಡುವಿನ ವ್ಯವಹಾರವನ್ನು ಗಮನಿಸಿರುತ್ತಾರೆ. 
ಅಕ್ರಮ ಸಂಭಾವನೆಯಾದ ರೂ . 3,000/- ಗಳನ್ನು ಶ್ರೀ ಅಶೋಕ್ ಕುಮಾರ್ , ನಗರ ಯೋಜಕರು, ಹಾಗೂ ಪ್ರಭಾರ ನಗರ ಮತ್ತು ಗ್ರಾಮಾಂತರ 
ಯೋಜನಾ ಸಹಾಯಕ ನಿರ್ದೆಶಕರು, ಉಡುಪಿ ಮತ್ತು ಕುಂದಾಪುರ ನಗರ ಯೋಜನಾ ಪ್ರಾಧಿಕಾರ ಕಛೇರಿ, ಉಡುಪಿ ಇವರ ಪ್ಯಾಂಟಿನ ಬಲ 
ಜೇಬಿನಿಂದ ಉಡುಪಿಯಲ್ಲಿ ಪಂಚರ ಸಮಕ್ಷಮ ವಶಪಡಿಸಿಕೊಳ್ಳಲಾಗಿದೆ. 

- ಅಪರ ಪೊಲೀಸ್ ಮಹಾ ನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರು ತನಿಖಾ ವರದಿಯೊಂದಿಗೆ ಸರ್ಕಾರಕ್ಕೆ 
ಕಳುಹಿಸಲಾದ ಪ್ರಕರಣಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. ಶ್ರೀ ಅಶೋಕ್ ಕುಮಾರ್, ನಗರ ಯೋಜಕರು , ಹಾಗೂ ಪ್ರಭಾರ ನಗರ 
ಮತ್ತು ಗ್ರಾಮಾಂತರ ಯೋಜನಾ ಸಹಾಯಕ ನಿರ್ದೆಶಕರು, ಉಡುಪಿ ಮತ್ತು ಕುಂದಾಪುರ ನಗರ ಯೋಜನಾ ಪ್ರಾಧಿಕಾರ ಕಛೇರಿ, ಉಡುಪಿ ಇವರು 
ಒಬ್ಬ ಜವಾಬ್ದಾರಿಯುತ ಸರ್ಕಾರಿ ನೌಕರರಾಗಿದ್ದು , ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು, ಫಿರ್ಯಾದುದಾರರಿಂದ ಭೂಪರಿರ್ವನೆಗೆ 
ನಿರಾಕ್ಷೇಪಣಾ ಪತ್ರ ( ಎನ್. ಓ.ಸಿ.) ನೀಡಲು ರೂ . 3,000/- ಗಳ ಬೇಡಿಕೆ ಇಟ್ಟು ರೂ . 3,000/- ಗಳನ್ನು ಕೇಳಿ ಪಡೆದು, ರೂ . 3,000 /- ಗಳನ್ನು 
ಸ್ವೀಕರಿಸುತ್ತಿದ್ದಾಗ ಲೋಕಾಯುಕ್ತ ಪೊಲೀಸರು ಬೀಸಿದ ಬಲೆಗೆ ಸಿಲುಕಿ ನಂತರ ಬಂಧನಕ್ಕೊಳಗಾಗಿರುವ ಅಂಶವನ್ನು ಸರ್ಕಾರವು ಗಮನಿಸಿದೆ. 

ಈ ಎಲ್ಲಾ ಕಾರಣಗಳಿಂದ ಆಪಾದಿತರು ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆ 1988ರ ಕಲಂ 7, 13(1)( ಡಿ ) ಜೊತೆಗೆ ಓದಲಾದ ಕಲಂ 
13( 2) ರ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವನ್ನು ಎಸಗಿರುವುದು ಮೇಲ್ನೋಟಕ್ಕೆ ಸರ್ಕಾರಕ್ಕೆ ಸಂಪೂರ್ಣವಾಗಿ ಮನವರಿಕೆಯಾಗಿದೆ. ಆದ್ದರಿಂದ ಇವರನ್ನು 
ಲಂಚ ನಿರೋಧಕಾಯ್ದೆ 1988ರ ಅನ್ವಯ ಕಲಂ 7, 13(1)( ಡಿ) ಜೊತೆಗೆ ಕಲಂ 13( 2) ರ ಅಡಿಯಲ್ಲಿ ಅಭಿಯೋಗಗೊಳಿಸಲು ಅವಶ್ಯ ಎಂದು ಸರ್ಕಾರ 
ಮನಗಂಡಿದೆ . 

ಸಕ್ಷಮ ಪ್ರಾಧಿಕಾರವಾದ ಸರ್ಕಾರವು ಆಪಾದಿತನನ್ನು ಕೆಲಸದಿಂದ ತೆಗೆದು ಹಾಕಲು ಅಧಿಕಾರವುಳ್ಳದ್ದಾಗಿರುತ್ತದೆ. ಆದ್ದರಿಂದ ಭ್ರಷ್ಟಾಚಾರ 
ಪ್ರತಿಬಂಧ ಕಾಯ್ದೆ 1988ರ ಕಲಂ 19( 1) ( ಬಿ) ರ ಅಡಿ ಆಪಾದಿತ ಸಾರ್ವಜನಿಕ ಅಧಿಕಾರಿ / ನೌಕರರಾದ ಶ್ರೀ ಅಶೋಕ್ ಕುಮಾರ್, ನಗರ ಯೋಜಕರು , 
ಹಾಗೂ ಪ್ರಭಾರ ನಗರ ಮತ್ತು ಗ್ರಾಮಾಂತರ ಯೋಜನಾ ಸಹಾಯಕ ನಿರ್ದೆಶಕರು, ಉಡುಪಿ ಮತ್ತು ಕುಂದಾಪುರ ನಗರ ಯೋಜನಾ ಪ್ರಾಧಿಕಾರ 


೩೫೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೫ , ೨೦೧೧ 


ಭಾಗ - ೧ 


ಕಛೇರಿ, ಉಡುಪಿ ಇವರನ್ನು ಕಲಂ 7 ಮತ್ತು 13(1)( ಡಿ) ಜೊತೆಗೆ 13(2) ರ ಅಡಿಯಲ್ಲಿ ಅಭಿಯೋಜನೆಗೆ ಒಳಪಡಿಸಲು ಮಂಜೂರಾತಿ ನೀಡುವ 
ಅಧಿಕಾರವನ್ನು ಸರ್ಕಾರ ಹೊಂದಿರುತ್ತದೆ. ಅದರಂತೆ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ನಅಇ 190 ನಯೋಸೇ 2010 , ಬೆಂಗಳೂರು, ದಿನಾಂಕ 07ನೇ ಅಕ್ಟೋಬರ್ 2011 
ಆರೋಪಿಯಾದ ಶ್ರೀ ಅಶೋಕ್ ಕುಮಾರ್, ನಗರ ಯೋಜಕರು, ಹಾಗೂ ಪ್ರಭಾರ ನಗರ ಮತ್ತು ಗ್ರಾಮಾಂತರ ಯೋಜನಾ ಸಹಾಯಕ 
ನಿರ್ದೆಶಕರು, ಉಡುಪಿ ಮತ್ತು ಕುಂದಾಪುರ ನಗರ ಯೋಜನಾ ಪ್ರಾಧಿಕಾರ ಕಛೇರಿ, ಉಡುಪಿ, ಹಾಲಿ ನಗರ ಯೋಜಕರು, ನಗರ ಮತ್ತು ಗ್ರಾಮಾಂತರ 
ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, ಮಡಿಕೇರಿ ಇವರನ್ನು ಹುದ್ದೆಯಿಂದ ತೆಗೆದು ಹಾಕುವ/ ವಜಾ ಮಾಡುವ) ಅಧಿಕಾರವುಳ್ಳ ಸಕ್ಷಮ 
ಪ್ರಾಧಿಕಾರವಾದ ಸರ್ಕಾರವು ಶ್ರೀ ಅಶೋಕ್ ಕುಮಾರ್ ಇವರನ್ನು ಭ್ರಷ್ಟಾಚಾರ ಪ್ರತಿಬಂಧ ಕಾಯ್ದೆ 1988ರ ಕಲಂ 7, 13 (1) ( ಡಿ) ಜೊತೆಯಲ್ಲಿ 
ಓದಲಾದ ಕಲಂ 13 ( 2) ರ ಪ್ರಕಾರ ಎಸಗಿರುವ ಶಿಕ್ಷಾರ್ಹ ಅಪರಾಧಕ್ಕಾಗಿ ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಗಗೊಳಿಸಲು ಈ ಮೂಲಕ 
ಮಂಜೂರಾತಿ ನೀಡಿದೆ. 

ಈ ಆದೇಶವನ್ನು ಕರ್ನಾಟಕ ಸರ್ಕಾರದ (ಕಾರ್ಯ ಕಲಾಪಗಳ ನಿರ್ವಹಣೆ) ನಿಯಮಗಳು, 1977ರ ನಿಯಮ 18 ಮತ್ತು 19 (1) ರಲ್ಲಿ 
ಪ್ರದತ್ತವಾದ ಅಧಿಕಾರದನ್ವಯ ನನ್ನ ಕಛೇರಿಯ ಮೊಹರು ಮತ್ತು ನನ್ನ ಸಹಿಯ ಅಡಿಯಲ್ಲಿ ಈ ದಿನ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ . ರಮೇಶ್ ಬಾಬು, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ.ಆರ್‌. ನಂ . 2517 

ನಗರಾಭಿವೃದ್ಧಿ ಇಲಾಖೆ. 

ಕಂದಾಯ ಸಚಿವಾಲಯ 
ವಿಷಯ : ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಕಛೇರಿಗೆ ಹೊಸದಾಗಿ ಸೃಜಿಸಲಾಗಿರುವ 3 ವಿಶೇಷ ಜಿಲ್ಲಾಧಿಕಾರಿಗಳ 

ಹುದ್ದೆಯನ್ನು ಮುಂದುವರೆಸುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 711 ಎಲ್‌ಜಿಬಿ 2009 ( ಪಿ), ದಿನಾಂಕ 04 - 06 - 2010. 

2 . ಜಿಲ್ಲಾಧಿಕಾರಿಗಳು , ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ರವರ ಪತ್ರ ಸಂಖ್ಯೆ : ಇಎಸ್‌ಟಿ (1) ಸಿಆರ್ 

56/2010 -11, ದಿನಾಂಕ 17 - 02 - 2011 . 
ಪ್ರಸ್ತಾವನೆ : 

ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಛೇರಿಗೆ ಬೆಂಗಳೂರು ಉತ್ತರ ಮತ್ತು ಉತ್ತರ ( ಅಪರ ) ತಾಲ್ಲೂಕು, ಬೆಂಗಳೂರು ಪೂರ್ವ 
ತಾಲ್ಲೂಕು ಹಾಗೂ ಆನೇಕಲ್ ತಾಲ್ಲೂಕುಗಳಿಗೆ ತಲಾ ಒಂದು ಹುದ್ದೆಯಂತೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 136( 3) ರಡಿಯಲ್ಲಿನ 
ಪ್ರಕರಣಗಳ ವಿಲೇವಾರಿ ಸಲುವಾಗಿ ಒಂದು ವರ್ಷದ ಅವಧಿಗೆ ತಾತ್ಕಾಲಿಕವಾಗಿ ಹೊಸದಾಗಿ 3 ವಿಶೇಷ ಜಿಲ್ಲಾಧಿಕಾರಿಗಳ ಹುದ್ದೆಯನ್ನು ಸೃಜಿಸಿ ಮೇಲೆ 
ಓದಲಾದ ಕ್ರಮ ಸಂಖ್ಯೆ (1) ರಂತೆ ಆದೇಶ ಹೊರಡಿಸಲಾಗಿದೆ. 

ಈಗ ಜಿಲ್ಲಾಧಿಕಾರಿಗಳು , ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ರವರು ಮೇಲೆ ಓದಲಾದ ಕ್ರಮ ಸಂಖ್ಯೆ (2 ) ರ ಪತ್ರದಲ್ಲಿ ಸರ್ಕಾರಕ್ಕೆ 
ಪ್ರಸ್ತಾವನೆ ಸಲ್ಲಿಸಿ, ಹೊಸದಾಗಿ ಸೃಜಿಸಲಾದ 3 ವಿಶೇಷ ಜಿಲ್ಲಾಧಿಕಾರಿಗಳ ಹುದ್ದೆಯಲ್ಲಿ ಕೆ.ಎ .ಎಸ್. ವೃಂದದ ಆಯ್ಕೆ ಶ್ರೇಣಿಯ 3 ಅಧಿಕಾರಿಗಳು 
ಕಾರ್ಯನಿರ್ವಹಿಸುತ್ತಿದ್ದಾರೆ. ಬೆಂಗಳೂರು ಉತ್ತರ ಮತ್ತು ಉತ್ತರ ( ಅಪರ) ತಾಲ್ಲೂಕಿನಲ್ಲಿ ಕ್ರಮವಾಗಿ 1555 ಮತ್ತು 2015 ಪ್ರಕರಣಗಳು, ಬೆಂಗಳೂರು 
ಪೂರ್ವ ತಾಲ್ಲೂಕಿನಲ್ಲಿ 410 ಪ್ರಕರಣಗಳು ಹಾಗೂ ಆನೇಕಲ್ ತಾಲ್ಲೂಕಿನಲ್ಲಿ ಒಟ್ಟು 1380 ಪ್ರಕರಣಗಳು ಬಾಕಿ ಇದ್ದು, 3 ತಾಲ್ಲೂಕುಗಳಿಗೆ 
ಸಂಬಂಧಿಸಿದಂತೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 136 (3) ರಡಿಯಲ್ಲಿ ಒಟ್ಟು 5860 ಪ್ರಕರಣಗಳು ವಿಲೇವಾರಿಗೆ ಬಾಕಿ ಇದ್ದು, ಇನ್ನು 
ಒಂದು ವರ್ಷದ ಅವಧಿಗೆ 3 ವಿಶೇಷ ಜಿಲ್ಲಾಧಿಕಾರಿಗಳ ಹುದ್ದೆಗಳನ್ನು ಮುಂದುವರೆಸುವಂತೆ ಕೋರಿರುತ್ತಾರೆ. 

ಸದರಿ ಜಮೀನು ಒತ್ತುವರಿ ತೆರವುಗೊಳಿಸುವುದು ಬಹಳ ಮಹತ್ವದ ವಿಷಯವಾಗಿರುತ್ತದೆ. ಈಗ ಹಾಲಿ ಬಾಕಿ ಇರುವ 5860 ಪ್ರಕರಣಗಳನ್ನು 
ಪರಿಶೀಲಿಸಿ ವಿಲೇಗೊಳಿಸಲು ಸದರಿ 3 ವಿಶೇಷ ಜಿಲ್ಲಾಧಿಕಾರಿಗಳ ಹುದ್ದೆಗಳನ್ನು ಮತ್ತೊಂದು ವರ್ಷದವರೆಗೆ ಮುಂದುವರೆಸುವ ಅವಶ್ಯಕತೆ ಇರುತ್ತದೆ. 
ಆದ್ದರಿಂದ ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 290 ಎಲ್‌ಜಿಬಿ 2011 , ಬೆಂಗಳೂರು, ದಿನಾಂಕ 03ನೇ ಅಕ್ಟೋಬರ್ 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 711 ಎಲ್‌ಜಿಬಿ 2009 ( ಪಿ), ದಿನಾಂಕ 04 
06 - 2010ರ ಆದೇಶದಲ್ಲಿ ಹೊಸದಾಗಿ ಸೃಜಿಸಲಾಗಿರುವ 3 ವಿಶೇಷ ಜಿಲ್ಲಾಧಿಕಾರಿಗಳ ಹುದ್ದೆಗಳನ್ನು ದಿನಾಂಕ 03 - 06 -2011 ರಿಂದ ಮುಂದಿನ ಒಂದು 
ವರ್ಷದ ಅವಧಿಗೆ ಮುಂದುವರೆಸಿ ಆದೇಶಿಸಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯು ಅನಧಿಕೃತ ಟಿಪ್ಪಣಿ ಸಂಖ್ಯೆ : ಆಇ 400 ವೆಚ್ಚ - 7/2011 , ದಿನಾಂಕ 28.05 .2011 ರಲ್ಲಿ ನೀಡಿದ 
ಸಹಮತಿ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಗೀತಾ ರಮೇಶ್, 

ಸರ್ಕಾರದ ಜಂಟಿ ಕಾರ್ಯದರ್ಶಿ , 
ಪಿ . ಆರ್‌. ನಂ . 2518 

ಕಂದಾಯ ಇಲಾಖೆ. 
( ಭೂ . ಮಂ , ಭೂ . ಕಂ . ಮತ್ತು ಸೇವೆಗಳು) 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


೩೫೮೫ 


ಕಂದಾಯ ಸಚಿವಾಲಯ 
ವಿಷಯ : ಬೆಂಗಳೂರು ಉತ್ತರ ತಾಲ್ಲೂಕು, ದಾಸನಪುರ ಹೋಬಳಿ, ನಗನೂರು ಗ್ರಾಮದ ಸ. ನಂ . 112ರಲ್ಲಿ 10. 00 ಎಕರೆ 

ಜಮೀನನ್ನು ವಿಶ್ವ ಗಾಣಿಗರ ಸಮುದಾಯ ಟ್ರಸ್ಟ್ಗೆ ಗುತ್ತಿಗೆ ಆಧಾರದ ಮೇಲೆ ಮಂಜೂರು ಮಾಡುವ ಬಗ್ಗೆ . 
ಓದಲಾಗಿದೆ : ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ರವರ ಪತ್ರ ಸಂಖ್ಯೆ ಎಲ್‌ಎನ್‌ಡಿ ( ಎನ್) 

ಸಿಆರ್‌ 28 /11 - 12 , ದಿನಾಂಕ : 28 - 07 - 2011. 
ಪ್ರಸ್ತಾವನೆ : 

ವಿಶೇಷ ಜಿಲ್ಲಾಧಿಕಾರಿಗಳು , ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ರವರು ಮೇಲೆ ಓದಲಾದ ಪತ್ರದಲ್ಲಿ ಸರ್ಕಾರಕ್ಕೆ ವರದಿ ಮಾಡುತ್ತಾ, 
ಬೆಂಗಳೂರು ಉತ್ತರ ತಾಲ್ಲೂಕು, ದಾಸನಪುರ ಹೋಬಳಿ, ನಗನೂರು ಗ್ರಾಮದ ಸ. ನಂ . 112ರಲ್ಲಿ ಒಟ್ಟು 29. 00 ಎಕರೆ ಸರ್ಕಾರಿ ಗೋಮಾಳ 
ಜಮೀನಿದ್ದು, ಈ ಪೈಕಿ 16.00 ಎಕರೆ ಜಮೀನನ್ನು ಈಗಾಗಲೇ ಶ್ರೀ ಆದಿಚುಂಚನಗಿರಿ ಟ್ರಸ್ಟ್‌ಗೆ ವಾರ್ಷಿಕ ರೂ . 1000/ - ದಂತೆ 30 ವರ್ಷಗಳಿಗೆ ಗುತ್ತಿಗೆ 

ಮೇಲೆ ಮಂಜೂರು ಮಾಡಲಾಗಿರುತ್ತದೆ. ಈ ಸರ್ವೆ ನಂಬರಿನಲ್ಲಿ ಬಾಕಿ ಉಳಿದಿರುವ 13. 00 ಎಕರೆ ಪೈಕಿ ( ಪಶ್ಚಿಮದ ಕಡೆಗೆ 30 ಅಡಿ ರಸ್ತೆ 
ಬಿಟ್ಟು) ದಕ್ಷಿಣ ದಿಕ್ಕಿನ ಕಡೆಯಿಂದ ಹಾಲಿ ಉಳಿದಿರುವ ಜಮೀನನ್ನು ಸೇರಿಸಿ 16.00 ಎಕರೆ ಜಮೀನನ್ನು ಮಾರ್ಪಡಿಸಿ ಶ್ರೀ ಆದಿಚುಂಚನಗಿರಿ ಟ್ರಸ್ಟ್‌ಗೆ 
ನೀಡಿರುವ ಗುತ್ತಿಗೆಯನ್ನು ಮುಂದುವರೆಸಿ ಉತ್ತರದ ಕಡೆಗೆ ಬಾಕಿ ಉಳಿದಿರುವ 10 .00 ಎಕರೆ ಜಮೀನನ್ನು ವಿಶ್ವ ಗಾಣಿಗರ ಸಮುದಾಯ ಟ್ರಸ್ಟ್‌ಗೆ ಹಾಗೂ 
( ಸುತ್ತಲೂ ಬರುವ ರಸ್ತೆಗೆ) ಉಳಿದ 3.00 ಎಕರೆ ಜಮೀನನ್ನು ಸಾರ್ವಜನಿಕ ರಸ್ತೆಗಾಗಿ ಕಾಯ್ದಿರಿಸಲು ಸರ್ಕಾರ 
2. ವಿಶ್ವ ಗಾಣಿಗರ ಸಮುದಾಯ ಟ್ರಸ್ಟ್‌ಗೆ ಗುತ್ತಿಗೆ ಆಧಾರದ ಮೇಲೆ ಮಂಜೂರಾತಿಗಾಗಿ ಪ್ರಸ್ತಾಪಿಸಿರುವ ಜಮೀನುಗೋಮಾಳ ಜಮೀನಾಗಿದ್ದು, 
ನಗರ ಪ್ರದೇಶದ ವ್ಯಾಪ್ತಿಗೆ ಒಳಪಡುತ್ತದೆ. ನಗರ ಪ್ರದೇಶದ ವ್ಯಾಪ್ತಿಗೆ ಒಳಪಡುವ ಜಮೀನನ್ನು ಕರ್ನಾಟಕ ಭೂ ಕಂದಾಯ ನಿಯಮಗಳು 1966ರ 
ನಿಯಮ 97ಕ್ಕೆ ತಿದ್ದುಪಡಿ ತಂದು 97( 5 ) ರನ್ವಯ ವಿಲೇ ಮಾಡುವ ಅಧಿಕಾರವನ್ನು ಜಿಲ್ಲಾಧಿಕಾರಿಗಳಿಗೆ ನೀಡಲಾಗಿದೆ. 
ಈ ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿದೆ. ಅದರಂತೆ ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 367 ಎಲ್‌ಜಿಬಿ 2011 , ಬೆಂಗಳೂರು, ದಿನಾಂಕ : 20 - 09 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, “ ಬೆಂಗಳೂರು ಉತ್ತರ ತಾಲ್ಲೂಕು, ದಾಸನಪುರ ಹೋಬಳಿ, ನಗನೂರು ಗ್ರಾಮದ 
ಸ. ನಂ .112ರಲ್ಲಿನ 10 .00 ಎಕರೆ ಜಮೀನನ್ನು ಕರ್ನಾಟಕ ಭೂ ಕಂದಾಯ ನಿಯಮಗಳು 1966ರ ನಿಯಮ 97(4) ರಡಿಯಲ್ಲಿನ ಅವಕಾಶದಂತೆ 
ಗೋಮಾಳ ಶೀರ್ಷಿಕೆಯಿಂದ ತಗ್ಗಿಸಿ, ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರ ನಿಯಮ 19 (5) (1) ನ್ನು ಸಡಿಲಿಸಿ ವಿಶ್ವ ಗಾಣಿಗರ 
ಸಮುದಾಯ ಟ್ರಸ್ಟ್ ರವರಿಗೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರ ನಿಯಮ 19(1)( ಎ) ರನ್ವಯ ಶೈಕ್ಷಣಿಕ ಉದ್ದೇಶಕ್ಕಾಗಿ ಸದರಿ 
ನಿಯಮಾವಳಿಗಳ ನಿಯಮ 19 (3) ರನ್ವಯ 30 ವರ್ಷಗಳ ಅವಧಿಗೆ ಗುತ್ತಿಗೆ ಆಧಾರದ ಮೇಲೆ ವಾರ್ಷಿಕ ಗುತ್ತಿಗೆ ದರವನ್ನು ಪ್ರತಿ ಎಕರೆಗೆ ರೂ . 
1000 /- ( ಒಂದು ಸಾವಿರ ರೂಪಾಯಿಗಳು ಮಾತ್ರ) ರಂತೆ ನಿಗದಿ ಪಡಿಸಿ ಮತ್ತು ಸದರಿ ಗುತ್ತಿಗೆ ದರವನ್ನು ಪ್ರತಿ 2 ವರ್ಷಗಳಿಗೊಮ್ಮೆ ಶೇ . 10ರಷ್ಟು 
ಹೆಚ್ಚಿಸುವ ಷರತ್ತಿಗೊಳಪಟ್ಟು ಮಂಜೂರು ಮಾಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಗೀತಾ ರಮೇಶ್ 

ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಪಿ . ಆರ್. 2519 

ಕಂದಾಯ ಇಲಾಖೆ ( ಭೂ . ಮಂ , ಭೂ . ಕಂ ., ಮತ್ತು ಸೇವೆಗಳು ) 
REVENUE SECRETARIAT 


Sub : Preparation of National Population Register in Karnataka - Appointment of Local Registrars of Citizen 

Registration - Reg. 
Read : 1. Notification No. RD 02 ETC 2009 Dated : 17 -04 -2010 of Government of Karnataka . 

2. D .O . Letter No. CEN /7 /KAR /2009 dated 23 -04 - 2009 of the Director of Census Operations, Karnataka , 

Bangalore. 
Preamble : 

The Preparation of National Population Registrar (NPR ) and the field work for data collection in Karnataka has been 
declared vide GOK Notification read at (1 ) above , the field work for NPR for data collection of usual residents has commenced 
throughout the State from 15th April 2010 . 

The Director of Census Operations , Karnataka in his letter read at ( 2 ) above has requested to issue an order designating the 
LocalRegistrars in citizenship Registration for the Project of preparing National Population Registrar in the State . 
Hence the Order. 

GOVERNMENT ORDER NO . RD 102 ETC 2010 , BANGALORE , DATED 26 - 09 - 2011 . 
As defined under Rule 2 of Citizenship (Registration of Citizen and Issue of National Identity Cards) Rules, 2003 , the Village 
Accountants (VA ) in Rural areas and in Urban areas the officials who are appointed as Birth and Death Registrars are appointed 
Local Registrars of Division Registration for the Project of preparation of Population Registrar within their respective jurisdictions. 

By Order and in the name of the Governor of Karnataka, 

S . Kathyayani Devi 

Desk Officer 
P. R. No. 2520 

Directorate of Social Security & Pensions 

Revenue Department. 


೩೫೮೬ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಡಿಸೆಂಬರ್ ೧೫, ೨೦೧೧ 


27 - 0 


ENERGY SECRETARIAT 
Sub : Enhancement of wind power capacity from 24 .15 MW to 31.50 MW in favour of M /s Suzlon Infrastructure 

Limited -reg. 
Read : 1. Government Order No . EN 299 NCE 2006 , dated 16 -10 -2006 . 

2. Letter No. KRED/ 08/SIL -Nerabenchi (24 .15 to 31.50 MW )/ 2011/ 2485 dated :22/23- 08- 2011 received from 

the Managing Director, Karnataka Renewable Energy Development Limited , Bangalore . 
Preamble : 

In the Government Order read at ( 1), sanction has been accorded for allottment of 24 .15 MW capacity wind power project in 
favour of M /s Suzlon Infrastructure Limited atKavadimatti, Sarur, Nerabenchi, Arasana and Hiremurali villages of Bijapur District. 

In the Letter read at ( 2 ) above, the Managing Director, Karnataka Renewable Energy Development Limited , Bangalore , has 
recommended to enhance the allotted wind power capacity from 24 . 15 MW to 31.50 MW in favour of M /s Suzlon Infrastructure 
Limited at Kavadimatti, Sarur, Nerabenchi, Arasana and Hiremurali villages in Muddebihal Taluk of Bijapur District. 
The proposal has been examined in detail, hence the following order : 

GOVERNMENT ORDER NO . EN 347 NCE 2011 , BANGALORE, DATED 16 -09 - 2011 . 
Government accords approval for enhancement of wind power capacity from 24 . 15 MW to 31. 50 MW in favour of M /s Suzlon 
Infrastructure Limited atKavadimatti, Sarur, Nerabenchi, Arasana and Hiremurali villages in Muddebihal Taluk of Bijapur District as 
detailed below and subject to the following conditions : 
Geographical Area details 

Sanctioned Enhancement No. ofWTGS 
capacity in proposed in & rating in KW 
MW 

Stage -I in MW 
Identified area is large plateau spread in 24 .15 

7 . 35 

31. 50 MW 
the Northwest Southeast direction held in 

( 15x2100 ) 
between Sarur Tanda and Hire Muarli and 
has a gentle elevation comparing to 
surrounding area . The average elevation 
of the area is about 565m . The proposed 
area is covered in the following 
Geographical Co -ordinates : 
Latitude : 16° 15 19 " - 16° 20 O N 
Longitude : 76° 07 58" -76° 15 0 " E 
Ridge peaks : 574 . 9 , 559 , 556 , 563, 578 & 

600m Amsl. 
1 . The Company should commission the project by 31. 03 -2012 and KREDL should obtain an undertaking from the developer to 

this extent. 
2 . The Company should obtain the consent of the private land owner. 
3. The Government reserves the right to Cancel/Modify this order. 

The other terms and Conditions of the allotment Government Order shall IPSO FACTO be applicable . 


By Order and in the name of Governor of Karnataka , 

SURESH. B . KRISHNAPPANAVAR 
Under Secretary to Government, 

Energy Department. 


P . R . No . 2521 


ENERGY SECRETARIAT 
Sub : Transfer of 1.25 MW (K 554) wind power capacity in favour of M /s Beta Wind Farm Private Limited -reg . 
Read : 1. Government Order No . EN 59 NCE 2004 , dated : 08 -03 -2004 . 

2 . Government Order No. EN 393 NCE 2005 , dated : 28 - 12 - 2005 . 
3. Government Order No. EN 180 NCE 2007 , dated : 15 -05 - 2007 . 
4 . Government Order No . EN 145 NCE 2011, dated : 11-03- 2011. 
5 . Letter No . KRED /08/BWFPL- 1. 25 MW (K -554 )-K . S . S ./2011/2612 dated : 02/03 -09-2011 received from the 

managing Director, Karnataka Renewable Energy Development Limited , Bangalore . 
Preamble : 

In the Government Order read at ( 1 ) above , sanction has been accorded for implementation of 125 MW capacity wind power 
project at Shimoga , Bellary, Chitradurga , Chikkamagalur, Tumkur and Dharwad Districts to M /s Sarjan Realities Limited . 

In the Government Order read at (2 ) above, sanction has been accorded for enhancement of wind power capacity from 33 
MW to 44. 4 MW Kalavi Ranganagudda , Maddapura, Gangavannadasara State Forest, Horogoppa in Shimoga District to M /s Sarjan 
Realities Limited . 

In the Government Order read at (3) above, sanction has been accorded for enhancement ofwind power capacity from 44 .4 
MW to 111 MW at Gangavanasara and Kudurekonda areas in Shimoga and Davanagere Districts to M /s Sarjan Realities Limited . 


2030 - 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


23302 


In the Government Order read at (4 ) above , sanction has been accorded for transfer of 1.25 MW wind power capacity in 
favour of M /s K .S . Subbiah Pillai and Company (India ) Limited from out of the sanctioned 111.00 MW capacity to M /s Sarjan 
Realilties Ltd., at Sy . No. 14 , Erekatte village , Shikaripura Taluk , Shimoga District. 

The Managing Director, Karnataka Renewable Energy Development Limited , Bangalore in his letter read at (5 ) above , has 
recommended to the Government for transfer of 1.25 MW (K554 ) wind power capacity in favour of M /s Beta Wind Farm Private 
Limited from 1. 25 MW transferred to M /S Subbiah Pillai and Company ( India ) Limited at Erekatte Village, Shikaripura Taluk , 
Shimoga District. 
The proposal has been examined in detail and hence the following order : 

GOVERNMENT ORDER NO . EN 358 NCE 2010 , BANGALORE , DATED 24 -09 -2011. 
Government accords approval for transfer of 1.25 MW (K 554 ) wind power capacity in favour of M /s Beta Wind Farm Private 
Limited from 1. 25 MW transferred capacity of M /s K . S . Subbiah Pillai and Company (India ) Limited at Erekatte Village , Shikaripura 
Taluk , Shimoga District as detailed below and subject to the following conditions 

Village Taluk & District MW Land Survey No. of Extent in Land ( Ac ) | WTG Number 
Name 

Number WTGs 
Erekatte Shikaripura /Shimoga 1.25 

14 1 No. | 2 Acre perWTG 

K 554 
M /s Beta Wind Farm Private Limited shall execute an agreement with Government within 45 (forty five) days from the 
date of issue of this order. 
M /s Beta Wind Farm Private Limited is permitted to enter into Wheeling and Banking with concerned 
ESCOMs/KPTCL . 

The Company shall commission the project by October 2011 and give and undertaking to that effect. 
4 . The Governmentreserves the right to Cancel/modify this Order. 
The other terms and conditions of the Government Order read at ( 1) above shall IPSO FACTO be applicable . 


- 


a 


o 


P . R . No. 2522 


By Order and in the name of the Governor of Karnataka , 

SURESH . B . KRISHNAPPANAVAR 
Under Secretary to Government, 

Energy Department. 


ENERGY SECRETARIAT 
Sub : Transfer of 2. 1 MW wind power capacity in favour of M /s Rajasthan Gum Private Limited -reg . 
Read : 1. Government Order No. EN 191 NCE 2005 , dated : 19-08 - 2005 . 

2 . Government Order No. EN 100 NCE 2005 , dated : 30 - 08 -2005. 
3 . Government Order No. EN 178 NCE 2008 , dated : 24 - 12 - 2008 . 
4 . Letter No. KRED /08 /RGPL- 2. 1 MW (SND - 107 )- SIL /2011/2470 dated : 19 -08 -2011 received from the 

managing Director, Karnataka Renewable Energy Development Limited , Bangalore . 
Preamble : 

In the Government Order read at (1) above, sanction has been accorded implement of 82.6 MW capacity wind power project 
at Raichur and Bellary District to M /s Suzlon Developers Limited . 

In the Government Order read at (2) above , sanction has been accorded for change of company s name from M /s Suzlon 
Developers Limited and M /s Suzlon Developers Private Limited to M /s Suzlon Infrastructure Limited . 

In the Government Order read at (3 ) above , sanction has been accorded for enhancement of wind power capacity from 
15 .60 MW (part capacity of 82.6 MW ) to 40 . 25 MW of M /s Suzlon Infrastructure Limited at Kurgod Sindagere site , Bellary District. 

The Managing Director, Karnataka Renewable Energy Development Limited , Bangalore in his letter read at ( 4) above , has 
recommended to the Government for transfer of 2. 1 MW wind power capacity in favour of M /s Rajasthan Gum Pvt . Ltd ., from out of 
the 40 .25 MW capacity sanctioned in favour of M /s Suzlon Infrastructure Limited at Sindigiri site near Kurugodu Village , in land Sy. 
No . 472 of Bellary Taluk, Bellary District. 
The proposal has been examined in detail and hence the following order : 

GOVERNMENT ORDER NO . EN 337 NCE 2011, BANGALORE , DATED 13-09 -2011. 
Government accords approval for transfer of 2 .1 MW wind power capacity in favour of M /s Rajasthan Gum Private Limited 
from out of the 40 . 25 MW capacity sanctioned in favour of M /s Suzlon Infrastructure Limited at Sindigiri site of Kuragodu village in 
land Sy . No. 472 Bellary Taluk , Bellary District as detailed below and subject to the following conditions. 
Village Taluk & 

Land Survey No . ofWTG Extent in Land WTG Number 
Name District 

Number 

(Acres) 
Kuragodu Bellary / Bellary | 2. 1 

472 1 No. 2 . 00 

SND 107 
M /s Rajasthan Gum Private Limited shall execute an agreement with Governmentwithin 45 ( forty five ) days from 

the date of issue of this order . 
2. PPA is assigned to GESCOM . GESCOM shall execute the PPA with M /s Rajasthan Gum Private Limited . 


MW 


1 . 


೩೫೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


- 


ಭಾಗ - ೧ 


The Company should commission the project by 31-03- 2012 and give an undertaking to that effect. 
4 . The Company should obtain the consent of the private land owners . 
5. The Government reserves the right to Cancel/modify this Order. 
The other terms and conditions of the Government Order read at (1) above shall IPSO FACTO be applicable. 


By Order and in the name ofGovernor of Karnataka , 

SURESH . B . KRISHNAPPANAVAR 
P . R . No. 2523 

Under Secretary to Government, 

Energy Department. 

ಇಂಧನ ಸಚಿವಾಲಯ 
ವಿಷಯ : ನವೀಕರಿಸಬಹುದಾದ ಇಂಧನ ಯೋಜನೆಗಳಿಗೆ ( ಪವನ ಮತ್ತು ಕಿರು ಜಲ ವಿದ್ಯುತ್) ಸಂಬಂಧಿಸಿದಂತೆ ಕಂಡು 

ಬಂದಿರುವ ಕೆಲವು ಸಮಸ್ಯೆಗಳ ಕುರಿತು ಅಧ್ಯಯನ ಮಾಡಿ ಪರಿಷ್ಕೃತ ಕಾರ್ಯವಿಧಾನವನ್ನು ಶಿಫಾರಸ್ಸು ಮಾಡುವ 

ಸಲುವಾಗಿ ಅಧಿಕಾರಿಗಳ ಸಮಿತಿಯನ್ನು ರಚಿಸುವ ಬಗ್ಗೆ. 
ಪ್ರಸ್ತಾವನೆ : 

ಸರ್ಕಾರವು ರಾಜ್ಯದಲ್ಲಿ ಪವನ/ಕಿರು ಜಲ/ಸೌರ ವಿದ್ಯುತ್ /ಜೈವಿಕ ಇಂಧನ/ ಸಹ ವಿದ್ಯುತ್/ತ್ಯಾಜ್ಯದಿಂದ ವಿದ್ಯುಚ್ಛಕ್ತಿ ಮುಂತಾದ 
ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ವಿದ್ಯುತ್ ಉತ್ಪಾದಿಸಲು ಖಾಸಗಿ ಸಂಸ್ಥೆಗಳಿಗೆ ಅನುಮೋದನೆ ನೀಡುತ್ತಿವೆ . 

ಎಸ್ಕಾಂಗಳ ಸಂಗಡ ಪಿಪಿಎ ಮಾಡಿಕೊಳ್ಳುವಂತಹ, ಕಂದಾಯ / ಅರಣ್ಯ / ಖಾಸಗಿ ಜಮೀನುಗಳಲ್ಲಿ ಸ್ಥಾಪಿತವಾಗುವ ಪವನ ಯೋಜನೆಗಳು 
ಹಾಗೂ ವೀಲಿಂಗ್ ಮತ್ತು ಬ್ಯಾಂಕಿಂಗ್‌ಗಾಗಿ ಪವನ ಯೋಜನೆಗಳಿಗೆ ಸಂಬಂಧಿಸಿದಂತೆ ಅಭಿವೃದ್ಧಿದಾರರು ವಿಸ್ತ್ರತ ವಿಂಡ್ ಸ್ಟಡೀಸ್ ನಡೆಸಲು ಎರಡು 
ವರ್ಷಗಳು ಹಿಡಿಯುತ್ತದೆ ಎಂದು ಮತ್ತು ಕಾನೂನಿನ ಅಡಿಯಲ್ಲಿ ಎರಡು ಹಂತದ ಅನುಮೋದನೆ ಒಳಗೊಂಡಿರುವ ಕಾರಣ ಅರಣ್ಯ ಇಲಾಖೆಯಿಂದ 
ತೀರುವಳಿಯನ್ನು ಪಡೆಯುವುದು ಸುಧೀರ್ಘ ಕಾಲಾವಧಿ ಬೇಕಾಗುವ ಪ್ರಕ್ರಿಯೆಯಾಗಿದೆಯೆಂದೂ ತಿಳಿಸಲಾಗಿದೆ. ಪರಿಹಾರಾತಕ ಅರಣೀಕರಣಕ್ಕಾಗಿ 
ಭೂಮಿಯನ್ನು ಹಂಚಿಕೆ ಪಡೆದುಕೊಳ್ಳುವುದು ಸಹ ಬಹಳ ಸಮಯವನ್ನು ಹಿಡಿಯುತ್ತದೆ. ಅಭಿವೃದ್ಧಿದಾರರ ಪ್ರಕಾರ ಕರ್ನಾಟಕ ಭೂ ಸುಧಾರಣಾ 
ಅಧಿನಿಯಮದ ಸೆಕ್ಷನ್ 109ರ ಪ್ರಕಾರ ಕಂದಾಯ ಭೂಮಿಯನ್ನು ಲೀಸಿಗೆ ಪಡೆಯುವುದಕ್ಕಾಗಲಿ ಅಥವಾ ಖಾಸಗಿ ಜಮೀನುಗಳನ್ನು ಕೊಳ್ಳುವುದಕ್ಕಾಗಲಿ 
ಸಾಕಷ್ಟು ಸಮಯವಾಗುತ್ತದೆ. ಇವುಗಳು ಶಾಸನಾತ್ಮಕ ವಿಷಯಗಳಾಗಿದ್ದು ಇಂಧನ ಇಲಾಖೆಯು ಸಮನ್ವಯ ಸಭೆಗಳನ್ನು ಏರ್ಪಡಿಸುವಷ್ಟರ ಮಟ್ಟಿಗೆ 
ಮಾತ್ರ ಸಹಾಯ ಮಾಡಬಲ್ಲದ್ದಾಗಿದೆ. ಆದರೆ, ಈ ಕೆಳಕಂಡ ಕೆಲವೊಂದು ಸಮಸ್ಯೆಗಳಿದ್ದು, ಇವುಗಳು ಯಾವುದೇ ಸರ್ಕಾರಿ ಇಲಾಖೆಯನ್ನು 
ಒಳಗೊಂಡಿದ್ದರೂ ಕೂಡ ಕಳವಳಕ್ಕೆ ಕಾರಣವಾಗಿದೆ. 
1. ಅಭಿವೃದ್ಧಿದಾರರು ನಿಶ್ಚಿತ ಸಾಮರ್ಥ್ಯಕ್ಕೆ, ಉದಾಹರಣೆಗೆ 20 ಮೆಗಾವ್ಯಾಟ್ ಸಾಮರ್ಥ್ಯಕ್ಕಾಗಿ ಅರ್ಜಿಯನ್ನು ಸಲ್ಲಿಸುತ್ತಾರೆ. ಮಂಜೂರಾದ 

ಸಾಮರ್ಥ್ಯವನ್ನು ಅನುಷ್ಠಾನಗೊಳಿಸದಿದ್ದರೂ ಸಹ ಅವರು ಸಾಮರ್ಥ್ಯ ಹೆಚ್ಚಳಕ್ಕಾಗಿ, ಕೆಲವೊಮ್ಮೆ 10 ಪಟ್ಟಿಗೂ ಮೀರಿದ ಸಾಮರ್ಥ್ಯಕ್ಕೆ 

ಅರ್ಜಿಯನ್ನು ಸಲ್ಲಿಸುತ್ತಾರೆ. 
2 . ಇನ್ನು ಕೆಲವು ಪ್ರಕರಣಗಳಲ್ಲಿ ಮಂಜೂರಾದ ಸಾಮರ್ಥ್ಯಕ್ಕೆ ಅವಶ್ಯಕವಿರುವ ಭೂಮಿಗಿಂತ ಹೆಚ್ಚು ಜಮೀನನ್ನು ತಡೆಹಿಡಿದು ( ಬ್ಲಾಕ್ ಮಾಡಿ) 

ವಿಂಡ್ ಸ್ಟಡೀಸ್ ಮಾಡಿದ ನಂತರವೇ ನಿಖರ ಅಳತೆಯು ತಿಳಿದುಬರುತ್ತದೆ ಎಂಬ ನೆಪವನ್ನು ಒಡ್ಡುತ್ತಾರೆ. 
3. ಈಗಾಗಲೇ ಮಂಜೂರಾಗಿರುವ ಸಾಮರ್ಥ್ಯವನ್ನು ಕಾರ್ಯಾರಂಭಗೊಳಿಸದೆ ಹೊಸ ಪ್ರದೇಶಗಳಲ್ಲಿ ಹೊಸದಾಗಿ ಸಮರ್ಥ್ಯವನ್ನು ಮಂಜೂರು 

ಮಾಡಲು ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
4. ಸ್ಥಳದಲ್ಲಿ ಯಾವೊಂದು ಕಾಮಗಾರಿಯನ್ನು ಕೈಗೊಳ್ಳದೆ ಮತ್ತು ಕಾರ್ಯಾರಂಭಕ್ಕೆ ಮುಂಚಿತವಾಗಿಯೇ ವರ್ಗಾವಣೆಗಾಗಿ ಕೋರಲಾಗುತ್ತಿದೆ. 
5. ಕೆಲವು ವೇಳೆ ಸಾಮರ್ಥ್ಯದ ಹೆಚ್ಚಳದ ಜೊತೆಗೆ ವರ್ಗಾವಣೆಗಾಗಿ ಕೋರಲಾಗುತ್ತದೆ ಅಥವಾ ವರ್ಗಾವಣೆಗೆ ಅನುಮೋದನೆ ದೊರಕಿದ 

ಕೂಡಲೇ ಸಾಮರ್ಥ್ಯದಲ್ಲಿ ಹೆಚ್ಚಳಕ್ಕಾಗಿ ಕೋರುತ್ತಾರೆ. ಕಾರ್ಯಾರಂಭಗೊಳಿಸುವ ನಿಟ್ಟಿನಲ್ಲಿ ಯಾವುದೇ ಪ್ರಗತಿಯೂ ಇರುವುದಿಲ್ಲ. 
6 . ಯೋಜನೆಗಳ ಕಾರ್ಯಾರಂಭವನ್ನು ( Commissioning) ಅನುಚಿತವಾಗಿ ವಿಳಂಬಗೊಳಿಸುವುದು ಮತ್ತು ವರ್ಗಾವಣೆ ಮತ್ತು ಸಾಮರ್ಥ್ಯದ 

ಹೆಚ್ಚಳದ ಅನುಮೋದನೆ ನಂತರ ಕಾಲಾವಧಿ ವಿಸ್ತರಣೆಗಾಗಿ ಕೋರುವುದು. 

ಸ್ವಂತ ಬಳಕೆಗಾಗಿ (ಕ್ಯಾಪ್ಟಿವ್‌ ಯೂಸ್) ಅಥವಾ ಮೂರನೇ ಪಕ್ಷಕ್ಕೆ ( ಥರ್ಡ್ ಪಾರ್ಟಿಗೆ) ವಿದ್ಯುತ್ ಮಾರಾಟ ಮಾಡುವಂತಹ , ಖಾಸಗಿ 
ಜಮೀನಿನ ಮೇಲಣ ಪವನ ವಿದ್ಯುತ್ ಯೋಜನೆಗಳಿಗೆ ಸಂಬಂಧಿಸಿದಂತೆ ಕ್ರೆಡಿಟ್ ಅರ್ಜಿಗಳನ್ನು ಸ್ವೀಕರಿಸುತ್ತಿವೆ ಮತ್ತು ಸರ್ಕಾರವು ಆದೇಶಗಳನ್ನು 
ಹೊರಡಿಸುತ್ತಿದೆ. ಇಂತಹ ಸ್ವರೂಪದ ಪ್ರಕರಣಗಳಲ್ಲಿ ಕೂಡ ಅಭಿವೃದ್ಧಿದಾರರು ಸರ್ಕಾರವನ್ನು /ಕ್ರೆಡಿಲ್‌ನ್ನು ಸಾಮರ್ಥ್ಯದಲ್ಲಿನ ಹೆಚ್ಚಳ, ವರ್ಗಾವಣೆಗಳು 
ಮತ್ತು ಕಾಲಾವಧಿ ವಿಸ್ತರಣೆಗಾಗಿ ಸಂಪರ್ಕಿಸುತ್ತಾರೆ. ಮೂಲ ಹಂಚಿಕೆದಾರರು ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ಕಾಮಗಾರಿಯನ್ನು 
ಕೈಗೊಳ್ಳುವುದಿಲ್ಲ ಆದರೆ ಅದನ್ನು ಬೇರೊಂದು ಕಂಪನಿಗೆ ವರ್ಗಾವಣೆಯನ್ನು ಮಾತ್ರ ಮಾಡುತ್ತಾರೆ . ಟರ್ಬೈನ್‌ಗಳನ್ನು ಸ್ಥಾಪಿಸಬೇಕಾದ ಭೂಮಿಯು 
ಖಾಸಗಿ ಒಡೆತನದ ಜಮೀನಾಗಿರುವ ಸಂಧರ್ಭದಲ್ಲಿ ಮತ್ತು ಉತ್ಪಾದಿಸಲಾದ ವಿದ್ಯುತ್ತನ್ನು ಎಸ್ಕಾಂಗಳಿಗೆ ಮಾರಾಟ ಮಾಡದಿರುವ ಪ್ರಕರಣಗಳಲ್ಲಿ ಏನ 
ಮಾಡಬೇಕೆಂಬ ಪ್ರಶ್ನೆ ಉದ್ಭವಿಸುತ್ತದೆ. ಏಕೆಂದರೆ ಸರ್ಕಾರವು ಅಂತಹ ಯೋಜನೆಗಳನ್ನು ರದ್ದುಪಡಿಸಿ ಬೇರೊಬ್ಬರಿಗೆ ಅದನ್ನು ಹಂಚಿಕೆ ಮಾಡಬೇಕೆಂದರೆ, 
ಅಂತಹ ಜಮೀನಿನ ಮಾಲೀಕರು ಕೂಡ ಅದಕ್ಕೆ ಸಮ್ಮತಿಸಿದ ಹೊರತು ಅದನ್ನು ಬೇರೊಬ್ಬರಿಗೆ ಹಂಚಿಕೆ ಮಾಡಲು ಬರುವುದಿಲ್ಲ . 

- ಕೆ. ಇ. ಆರ್. ಸಿ. ಅನುಮೋದಿತ ಟ್ಯಾರಿಫ್‌ನಲ್ಲಿ ಪಿಪಿಎ ಮೂಲಕ ಎಸ್ಕಾಂಗಳು ವಿದ್ಯುತ್ತನ್ನು ಖರೀದಿ ಮಾಡುವಂತಹ ಕಿರು ಜಲ ವಿದ್ಯುತ್ 
ಯೋಜನೆಗಳಿಗೆ ಸಂಬಂಧಿಸಿದ ಪ್ರಕರಣದಲ್ಲೂ ಸಹ ಕೆಲವು ಅಭಿವೃದ್ಧಿದಾರರು ಸಾಮರ್ಥ್ಯವನ್ನು ಹಂಚಿಕೆ ಮಾಡಿಸಿಕೊಂಡ ತರುವಾಯ ಯಾವುದೇ 
ಪ್ರಗತಿಯನ್ನು ತೋರಿಸುವುದಿಲ್ಲ. ತದನಂತರ ಅವರು ಸಾಮರ್ಥ್ಯವನ್ನು ಮತ್ತೊಂದು ಕಂಪನಿಗೆ ವರ್ಗಾವಣೆ ಮಾಡಲು, ಕೆಲವೊಮ್ಮೆ ಹಂಚಿಕೆಯಾದ 
ದಿನಾಂಕದಿಂದ 3 ಅಥವಾ 4 ವರ್ಷಗಳ ನಂತರ , ಅರ್ಜಿಯನ್ನು ಸಲ್ಲಿಸುತ್ತಾರೆ. ಇನ್ನು ಕೆಲವು ಪ್ರಕರಣಗಳಲ್ಲಿ ವರ್ಗಾವಣೆ ಕೋರಿಕೆಯ ಜೊತೆಗೇ 
ಸಾಮರ್ಥ್ಯದಲ್ಲಿ ಹೆಚ್ಚಳಕ್ಕಾಗಿ ಕೋರಿಕೆಯನ್ನು ಸಲ್ಲಿಸುತ್ತಾರೆ. ಯೋಜನೆಯನ್ನು ಜಾರಿಗೆ ತರಲು ಕಾಲಾವಧಿ ವಿಸ್ತರಣೆಗಾಗಿ ವರ್ಗಾವಣೆ ಪಡೆದುಕೊಂಡವರು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


೩೫೮೯ 


ವರ್ಗಾವಣೆ ನಂತರ ಕೋರಿರುವ ಹಲವಾರು ನಿದರ್ಶನಗಳಿವೆ. ಕೆಲವು ಕಂಪನಿಗಳು ಪಕ್ಕಪಕ್ಕದಲ್ಲೇ ಇರುವಂತಹ ಎರಡು ಯೋಜನೆಗಳಿಗೆ 
ಸಂಬಂಧಿಸಿದಂತೆ ತಲಾ 24.5 ಮೆ . ವ್ಯಾ . ಸಾಮರ್ಥ್ಯ ಹಂಚಿಕೆ /ಸಾಮರ್ಥ್ಯ ಹೆಚ್ಚಳಕ್ಕಾಗಿ ತಮ್ಮದೇ ಹೆಸರಿನಲ್ಲಿ ಅಥವಾ ಬೇರೆಬೇರೆ ಹೆಸರುಗಳಲ್ಲಿ 
ಕೇಳುತ್ತಿರುವ ನಿದರ್ಶನಗಳೂ ಇರುತ್ತವೆ. 25 ಮೆ . ವ್ಯಾ . ಸಾಮರ್ಥ್ಯದವರೆಗಿನ ಯೋಜನೆಗಳನ್ನು ಕಿರು ಜಲ ವಿದ್ಯುತ್ ಯೋಜನೆಗಳೆಂದು 
ಪರಿಗಣಿಸಲಾಗುತ್ತಿದ್ದು, ಕಿರು ಜಲ ವಿದ್ಯುತ್ ಯೋಜನೆಗಳ ಪರಿಭಾಷೆಯ ಮಿತಿಯೊಳಗೆ ಇರುವಂತೆ ಮಾಡಲು ಹೀಗೆ ಮಾಡಲಾಗುತ್ತದೆ. 

ಸ್ವಂತ ಬಳಕೆ ಅಥವಾ ಮೂರನೇ ಪಕ್ಷಕ್ಕೆ (third party ಗೆ ವಿದ್ಯುತ್ ಮಾರಾಟ ಮಾಡಲಿರುವ ಕಿರು ಜಲ ವಿದ್ಯುತ್ ಯೋಜನೆಗಳು 
ನದಿಗಳು, ಹೊಳೆಗಳು ಮತ್ತು ಜಲಮಾರ್ಗಗಳು ಸರ್ಕಾರಕ್ಕೆ ಸೇರಿರುವುದರಿಂದ ಉತ್ಪಾದಿಸುವ ವಿದ್ಯುತ್ ಸ್ವಂತ ಬಳಕೆಗಾಗಲೀ ಅಥವಾ ಮೂರನೇ ಪಕ್ಷಕ್ಕೆ 
ಮಾರಾಟ ಮಾಡಲಾಗಲೀ ಇದ್ದರೂ ಕೂಡ ಮೇಲ್ಕಾಣಿಸಿದ ಸಮಸ್ಯೆಗಳು ಇಲ್ಲಿಯೂ ಕೂಡ ಅನ್ವಯಿಸುತ್ತಿದ್ದು, ಅದಕ್ಕಿಂತ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ 
ಅನ್ವಯಿಸುತ್ತವೆ . 

- ಪವನ ಮತ್ತು ಕಿರು ಜಲ ವಿದ್ಯುತ್ ಯೋಜನೆಗಳ ಸಾಮರ್ಥ್ಯ ಅನುಮೋದನೆಯನ್ನು ಹೆಚ್ಚು ವಸ್ತುನಿಷ್ಠವನ್ನಾಗಿಸುವುದರ ಜೊತೆಗೆ 
ಸಾಮರ್ಥ್ಯದಲ್ಲಿ ಅಗಾಧ ಹೆಚ್ಚಳ ಮತ್ತು ಅನುಚಿತ ಕಾಲಾವಧಿ ವಿಸ್ತರಣೆಗಳನ್ನು (ಅದಕ್ಕೆ ತಾಂತ್ರಿಕ ಸುಧಾರಣೆಗಳು ಕಾರಣವಿರುವುದನ್ನು ಹೊರತುಪಡಿಸಿ) 
ತಪ್ಪಿಸುವ ದೃಷ್ಟಿಯಿಂದ ಸೂಕ್ತ ವಿಧಾನವೊಂದನ್ನು ( methodology ಯನ್ನು ರೂಪಿಸುವುದು ಮತ್ತು ಈ ಬಗ್ಗೆ ಒಂದು ನೀತಿಯನ್ನು ( ಪಾಲಿಸಿ) 
ಹೊಂದುವುದು ಅವಶ್ಯಕವಿರುತ್ತದೆ. ಆದ್ದರಿಂದ, ಈ ಕುರಿತು ಎಲ್ಲಾ ಅಂಶಗಳನ್ನು ಕೂಲಂಕಶವಾಗಿ ಪರಿಶೀಲಿಸಿ ಸರ್ಕಾರವು ಒಂದು ವಿವರವಾದ 
ವರದಿಯನ್ನು ನೀಡುವ ಸಲುವಾಗಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ, ವ್ಯವಸ್ಥಾಪಕ ನಿರ್ದೆಶಕರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ 
ರಚಿಸಲು ಉದ್ದೇಶಿಸಿದೆ, ಆದುದರಿಂದ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 371 ಎನ್‌ಸಿಇ 2011 , ಬೆಂಗಳೂರು, ದಿನಾಂಕ : 26 - 09 -2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ವಾಸ್ತಾಂಶಗಳ ಹಿನ್ನೆಲೆಯಲ್ಲಿ ನವೀಕರಿಸಬಹುದಾದ ಇಂಧನ ಯೋಜನೆಗಳಿಗೆ ( ಪವನ /ಕಿರುಜಲ 
ವಿದ್ಯುತ್ /ಸೌರ/ ಜೈವಿಕ ಮುಂತಾದ) ಸಂಬಂಧಿಸಿದಂತೆ ಕಂಡು ಬಂದಿರುವ ಸಮಸ್ಯೆಗಳನ್ನು ಅಧ್ಯಯನಮಾಡಿ ಪರಿಷ್ಕೃತ ಕಾರ್ಯವಿಧಾನವನ್ನು 
ಶಿಫಾರಸ್ಸುಮಾಡುವ ಸಲುವಾಗಿ ಈ ಕೆಳಕಂಡ ಅಧಿಕಾರಿಗಳನ್ನೊಳಗೊಂಡ ಸಮಿತಿಯನ್ನು ರಚಿಸಲಾಗಿದೆ. 
ವ್ಯವಸ್ಥಾಪಕ ನಿರ್ದೇಶಕರು, ಕವಿಪ್ರನಿನಿ 

ಅಧ್ಯಕ್ಷರು 
ವ್ಯವಸ್ಥಾಪಕ ನಿರ್ದೆಶಕರು, ಕವಿನಿನಿ 

ಸದಸ್ಯರು 
ವ್ಯವಸ್ಥಾಪಕ ನಿರ್ದೇಶಕರು, ಬೆಸ್ಕಾಂ 

ಸದಸ್ಯರು 
ವ್ಯವಸ್ಥಾಪಕ ನಿರ್ದೇಶಕರು, ಕ್ರೆಡಲ್ 

ಸದಸ್ಯರು 
_ 5 | ಉಪ ಕಾರ್ಯದರ್ಶಿ , ಇಂಧನ ಇಲಾಖೆ 

ಸಂಚಾಲಕರು 
ಸಮಿತಿಯು ಪವನ ಮತ್ತು ಕಿರು ಜಲ ವಿದ್ಯುತ್ ಹಾಗೂ ಇತರೆ ಯೋಜನೆಗಳ ಸಾಮರ್ಥ್ಯ ಅನುಮೋದನೆಯನ್ನು ಹೆಚ್ಚು 
ವಸ್ತುನಿಷ್ಠವನ್ನಾಗಿಸುವುದರ ಜೊತೆಗೆ ಸಾಮರ್ಥ್ಯದಲ್ಲಿ ಅಗಾಧ ಹೆಚ್ಚಳ ಮತ್ತು ಅನುಚಿತ ಕಾಲಾವಧಿ ವಿಸ್ತರಣೆಗಳನ್ನು ತಪ್ಪಿಸುವ ದೃಷ್ಟಿಯಿಂದ ಇದನ್ನು 
ಟೆಂಡರ್ ಪ್ರಕ್ರಿಯೆ ಮೂಲಕ ಮಾಡತಕ್ಕದ್ದೇ ಅಥವಾ ಈಗಿರುವ ವ್ಯವಸ್ಥೆಯಲ್ಲಿ ಸುಧಾರಣೆ ತರುವ ಮೂಲಕ ಮಾಡತಕ್ಕದ್ದೇ ಎಂಬುದನ್ನು ಹಾಗೂ 
ಖಾಸಗಿ ಜಮೀನಿನಲ್ಲಿ ಸ್ಥಾಪಿಸಲಾಗುವಂತಹ, ಮೂರನೇ ಪಕ್ಷಕ್ಕೆ ವಿದ್ಯುತ್ ಮಾರಾಟ ಮಾಡಲಿರುವ ಅಥವಾ ಸ್ವಂತ ಬಳಕೆಗೆ ಉಪಯೋಗಿಸುವ, 
ಯೋಜನೆಗಳಿಗೆ ಸಂಬಂಧಿಸಿದ ಹಾಗೆ ಭಿನ್ನ ಮಾರ್ಗವನ್ನು ಅನುಸರಿಸಬೇಕಾಗುತ್ತಿರುವುದರಿಂದ ಯೋಜನೆ ಕಾರ್ಯಾರಂಭಗೊಳ್ಳುವವರೆಗೆ 
ವರ್ಗಾವಣೆಗಳನ್ನು ಪ್ರತಿಬಂಧಿಸತಕ್ಕದ್ದೇ ಎಂಬುದನ್ನು ಪರಿಶೀಲಿಸುವುದು. 
ಸದರಿ ಸಮಿತಿಯು ಆರು ವಾರದೊಳಗಾಗಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸುರೇಶ್ ಬಿ. ಕೃಷ್ಣಪ್ಪನವರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 2524 

ಇಂಧನ ಇಲಾಖೆ 


Sub : 


WATER RESOURCES SECRETARIAT 
Government of India Scheme for Providing Central Assistance to The 
State Governments for Flood Control and River Management Schemes 
Under Flood Management programme- A State Sector Scheme ( 2007 - 12 ) 
Regarding according Administrative Approval to the DPRs regarding 
Letter No. 78 /112007 -Mon (s)/1812 -13, CWC, Monitoring south 
Organization , Bangalore , Government of India, dated : 11. 08. 2011 . 


Read : 


PREAMBLE : 

Government of India has issued Administrative Approval vide Order F No 5 /7 / 2006 -Ganga ( Vol- 11 /4749-77 dated: 
28 . 11 .2007 , Ministry of water Resources, Ganga Wing, Government of India. The scheme is “ Flood management programme under 
State sector for under taking Flood control and River Management works in the entire country during the XI paln . 

The High lights of this scheme as per the Government of India approval and guidelines are as follows. 
a ) The Scheme is approved in principle by Government of India However; detailed proposal (s) for each work would be 

prepared and submitted by the implementing agency . 
b) . The critical flood management and erosion control works including drainage development and sea erosion works would 

be considered for central assistance under the Scheme depending upon the critical situation . 


೩೫೯೦ 


ಕರ್ನಾಟಕ 


, TO DOWOO , asowOr 03 , 9000 


D0 - 0 


The restoration of damaged flood management works would also be provided central assistance Under the Scheme if 
such workshare not covered under Calamity Relief Fund or National Calamity Contingency Fund . 
Karnataka state is included under non -special category states. For this the Central share is at 75 % and State share is 

at 25 % . For the restoration of damaged works Central share is 90 % and the State share is 10 % 

Government order No Saneeyee 15 Saneevi 2007 dated 01.07 . 2010 is issued for implementation of this scheme from 
2010 -11. out of the 8 Detailed Project Reports submitted to Government of India , a proposal in respect of the following work is being 
submitted for the approval of the Empowered Committee on Flood Management Programme. 


SI. 


| 


Name of the Scheme 


B . C Ratio 


Estimated 
cost Rs. In 


Population to 
be benefitted 


crores 


34 .07 


1500 


1 . 193 


Flood Protection works to 
Ghataprabha River near Gokak Town 
of Belgaum district. 


It is considered to accord administrative approval to the above works under the Head of account “4711-01-103-2-02-139 
River Management and flood ControlMajor Works" 

Government Order No. SANEEYEE 02 PRANIKA 2011 (Tech ) Bangalore , dated : 14 . 10 .2011 

Under the above circumstances , administrative approval is hereby accorded for taking up the above work with an 
estimated cost totaling to Rs 34 . 07 crores (Rupees Thirty four crores seven lakhs only ) subject to the following conditions . 

Implementation of these projects should be taken up only after receipt of necessary approval from the GOI. 
The projects are to be completed within a period specified by Government of India . 
The funding of the scheme is in the ratio of 75 :25 between the CentralGovt. and State Govt. 
The Central Share is in the form of grant to the State . 
The projects will be implemented by the Water Resources Department (Minor Irrigation ) as per the KTPP act. 
The schemes shall be implemented as per the conditions and the guidelines issued by the GOI. 
The implementation of the project shall be as per the required technical specifications and financial specifications as per 
the approved DPRS 
Technical sanction shall be accorded after getting necessary approval of the Cabinet. 


-notwo 


P . R . 2525 


By Order and in the name of the Governor of Karnataka 

Rudramurthy 
Ex Officio Under Secretary to Government 
Water Resources Department (Minor Irrigation ) 


COMMERCE AND INDUSTRIES SECRETARIAT 
Sub : 

Developmentof Bengaluru International convention Centre at Devanahalli - Reg. 
Read : 

1. Govt. Order No: IDD 44 DIA 2011, dated : 21.06 .2011. 
2 . U .O Note No: IDD 44 DIA 2010, dated : 30.07 .2011 from Secretary, 

Infrastructure Development Department. 
PREAMBLE : 

In the Govt. Order read at ( 1) above , the Infrastructure Develoment Department has become the Administrative Department 
for the project of Bengaluru International Convention Centre . 

A provision of Rs. 25 crores has been made in the Annual Plan of C & I Dept., for the current year 2011 - 12 under the Head 
of Account " 4852 -02 - 800- 0 -05”- International Convention Centre - 211 – Investments – 2011 - 12 . 

Therefore , Secretary , Infrastructure Development Department has requested to release Rs. 5 .00 crores to KSIIDC out of this 
provision to enable KSIIDC to meet the expenditure towards consultant being appointed. 
The proposal has been examined in detail and hence the following order. 

GOVERNMENT ORDER No : CI 221 SPI 2011 BANGALORE , DATED : 12 . 10 . 2011 
For the reasons explained in the preamble, sanction is hereby accorded for the release of Rs. 500 .00 lakhs (Rs . Five 
hundred lakhs only ) under Head of Account “ 4852 -02-800 -0 -05 - International Convention Centre (Plan ) 211 - Investments - 2011- 12” . 

Infrastructure Development Department is also authorized to operate this Head of Account for International Convention 
Centre during 2011- 12 for the remaining period , of the year 2011- 12 . 

M .D , KSIIDC is authorized to draw this amount on payee s receipt duly countersigned by Commissioner for Industrial 
Development and Director of Industries and Commerce Dept. 
This Order is issued with the concurrence of Finance Dept. Vide its U . O Note No. FD 1357 Exp - 1 /11 dated : 07 . 09 . 2011 . 

By Order and in the name of the Governor of Karnataka 
P . R . 2526 

A . V . Srinivasa Dikshit 
Desk Officer (Technical Cell) 
Commerce & Industries Dept. 


237 - 0 


FIDEIIT , Rodowo, a Low " 19 , 9000 


೩೫೯೧ 


COMMERCE & INDUSTRIES SECRETARIAT 
Sub :- Approval to the Project Proposal of M /s. Bannari Amman Sugars Ltd . To establish a 

unit for manufacture of “white Crystal Sugar of Capacity 3750 TCD Sugar Plant with 
25 MW Co - generation Plant Using Bagasse / Biomass and 5 KLPD Distillery" at 

Chowdahalli Village , HD Kote Taluk , Mysore District. 
Read :- Proceedings of the 25th State High Level Clearance Committee ( SHLCC ) Meeting held 

on 14 .07 . 2011 
Preamble : 

M /s . Bannari Amman Sugars Ltd . Has proposed to establish a unit to manufacture " white Crystal Sugar of Capacity 3750 
TCD Sugar Plant with 25 MW Co - generation Plant Using Bagasse / Biomass and 75 KLPD Distillery " at different Sy. Nos . of 
Chowdahalli Village , HD Kote Taluk , Mysore District, with an investment of Rs. 375 Crores , generating employment to about 416 
persons. 

In the 25S State High Level Clearance Committee (SHLCC )meeting held on 14 .07. 2011, the proposal of the Company 
was discussed and approved . 

Government has examined the recommendations made by the State High Level Clearance Committee in the 25stmeeting 
held on 14 .07 . 2011, in all aspects. 
Hence the following Order. 

Government Order No. Ci 192 SPI 2011, Bangalore, dated : 24-08- 2011 
Government is pleased to accord in principle approval to the project proposal of M /s. Bannari Amman Sugars Ltd ., to 
establish a unit to “White Crystal Sugar of Capacity 3750 TCD Sugar Plant with 25 MW Co - generation Plant Using Bagasse / 
Biomass and 75 KLPD Distillery" at Chowdahalli Village , HD Kote Taluk , Mysore District, with an investment of Rs. 375 Crores, 
generating emloyment to about 416 persons and extend the following infrastructure facilities, incentives and concessions . 
Infrastructure Facilities : 
1. Land : 375 acres of land in different Sy. Nos . of Chowdahalli village , HD Kote Taluk , Mysore District to be acquired and 

allotted by KIADB as SUC on consent basis (70 % ) 
Water : 7 MLD to be supplied by Kabini River. The project proponent to file a separate aplication to Water Resources 

Department for consideration for allocation ofwater. 
3 . Power : 500 KVA initial Power to be serviced by CESC . 

4 . Incentives and Concessions : As per applicable Industrial Policy of the State. 
GENERAL TERMS AND CONDITIONS : 

1. Environment : The promoters to obtain CFE from KSPCB and Environmental clearance from MOEF , GOI / DFEE 

GOK as applicable . 
2 . Employment : The Company shall prepare a plan for development of Human Resources required for the project, 

train local people and provide employment to these trained local youth and comply with the provisions of Industrial 
Policy of Govt. of Karnataka . A copy of Human Resources Development plan shall be sent to the Commissioner for 
I.D . & Director of Industries and Commerce for monitoring . 
Vendor Development : Where ever there is scope for vendor development for the project, the company shall 
prepare a vendor development plan , develop local vendors and procure the required inputs, components and sub 
assemblies from these local vendor units . A copy of the vendor development plan shall be sent to the Commissioner 
for I.D . & Director of Industries and Commerce formonitoring . 
Social Infrastructure Development : The Company is advised to take up social infrastructure development projects 
in the vicinity of the proposed location of the unit. A copy of such projects shall be sent to the Commissioner for I.D . 

& Director of Industries and Commerce formonitoring. 
5 . Others : 

a ) The project proponents shall provide employment to at least one member of the family of each land looser 

if the land is acquired through KIADB 
The project proponents shall adopt rainwater harvesting, waste water recycling and water conservation 
techniques . Zero discharge facility should be adopted wherever applicable . 
The promoters shall take all statutory and other necessary clearances from the competent authorities 
including Gol and shall submit milestones/progress in implementation of the project regularly , which will be 

monitored by the Department. 

d ) The promoters shall for a period of two years from the date of issue . 
This approval is valid for a period of two years from the date of issue . 


By Order and in the name of the Governor of Karnataka 

A . V . Srinivasa Dikshit 
Desk Officer ( Technical Cell) 
Commerce & Industries Department. 


P . R . 2527 


2389 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


200 - 0 


COMMERCE & INDUSTRIES SECRETARIAT 
Sub : Approval to the Project Proposal of M /s . Manali Sugars Ltd. To establish a unit for 

manufacture “ 2500 TCD Sugar Mill with 10 MW Co - Gen Plant" at Malaghan Village , 

Sindagi Taluk , Bijapur district. 
Read :- Proceedings of the 25th State High Level Clearance Committee (SHLCC) Meeting held 

on 14 .07 .2011. 
Preamble : 

M /s. Manali Sugars Ltd . Has proposed to establish a unit to manufacture “ 2500 TCD Sugar Mill 10 MW Co -Gen Plant" at 
Malaghan Village, Sindagi Taluk, Bijapur district, with an investment of Rs . 98 .94 Crores, generating employment to about 221 
persons. 

In the 25st State High Level Clearance Committee (SHLCC ) meeting held on 14.07. 2011, the proposal of the Company 
was discussed and approved . 

Government has examined the recommendations made by the State High Level Clearance Committee in the 25th Meeting 
held on 14 .07 .2011, in all aspects . 
Hence the following Order. 

Government Order No . CI 190 SPI 2011, Bangalore, dated : 22 -08 -2011 
Government is pleased to accord in principle approval to the project proposal of M /s. Manali Sugars Ltd., to establish a 
unit to manufacture “ 2500 TCD Sugar Mill with 10 MW Co-Gen Plant" at Malaghan Village, Sindagi Taluk , Bijapur district, with an 
investment of Rs. 98 .94 Crores , generating employment to about 221 persons and extend the following infrastructure facilities, 
incentives & concessions . 
Infrastructure Facilities : 

1. Land : 87 acres of existing land at Malaghan Village, Sindagi Taluk, Bijapur District. 
2 . Water : 1.60 MLD of water to bemet out own borewells . 
3 . Power : Not required . 

4 . Incentives and Concessions : As per applicable Industrial Policy of the State . 
GENERAL TERMS AND CONDITIONS : 

1. Environment : The promoters to obtain CFE from KSPCB and Environmental clearance from MOEF , GOI / DFEE 

GOK as applicable . 
Employment : The Company shall prepare a plan for development of Human Resources required for the project, 
train local people and provide employment to these trained local youth and comply with the provisions of Industrial 
Policy of Govt. of Karnataka . A copy of Human Resources Development plan shall be sent to the Commissioner for 
I.D . & Director of Industries and Commerce for monitoring . 
Vendor Development : Where ever there is scope for vendor development for the project, the company shall 
prepare a vendor development plan , develop local vendors and procure the required inputs , components and sub 
assemblies from these local vendor units. A copy of the vendor development plan shall be sent to the Commissioner 
for I.D . & Director of Industries and Commerce for monitoring . 
Social Infrastructure Development : The Company is advised to take up social infrastructure development 
projects in the vicinity of the proposed location of the unit. A copy of such projects shall be sent to the Commissioner 

for I.D . & Director of Industries and Commerce for monitoring. 
5. Others : 
a . The project proponents shall adopt rainwater harvesting , waste water recycling and water conservation 

techniques. Zero discharge facility should be adopted wherever applicable . 
The promoters shall take all statutory and other necessary clearances from the competent authorities including 
GOI and shall submit milestones/progress in implementation of the project regularly , which will be monitored 

by the Department. 
C . The Promoters shall renew the IEM already obtained , Cane Area Allotment. 
This approval is valid for a period of two years from the date of issue. 

By Order and in the name of the Governor ofKarnataka 

A .V . Srinivasa Dikshit 
P .R . 2528 

Desk Officer (Technical Cell) 
Commerce & Industries Department. 


2. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೫ , ೨೦೧೧ | 

೩೫೯೩ 
COMMERCE AND INDUSTRIES SECRETARIAT 
Sub : Participation in 8th Annual India Investment Forum New York and US India Economic Opportunity and Synergy 

Summit at Chicago - reg . 
Read : Single file No: KUM /AD -2 /US visit - LMI / 332 / 2011 -12 . 
Preamble : 

FICCI in partnership with the executive club of Chicago (EC) and the Chicago Council on Global Affairs (CCGA), is hosting 
the US – India Economic opportunity and Synergy Summit on 18th to 20th September , 2011 in Chicago . The Summit seeks to 
broaden and deepen the US- India relationship by bringing leading American and Indian businesses engaged in strategic partnership 
and business leaders from both nations who are ready to explore new partnerships . FICCI has requested for ministerial 
representation from Infrastructure and Industry. 

Participation in the above events would help our State in promoting the Global Investors Meet 2012 and help in attracting 
investors. Hence a delegation in the leadership of Hon ble Minister for LMI will participate in the US India Economic Opportunity and 
Synergy Summit on 18th to 20th September , 2011 in Chicago . 

This delegation will also join the Hon ble CM s delegation at New York and attend the gth Annual India Investment Forum at 
New York from 21st September to 23rd September , 2011 . 

The tentative expenditure will be Rs. 45.00 lakhs. The Commissioner, Industrial Development, and Director of Industries and 
commerce has requested to release this amount which will be met under Head of A /c “ 2852 -80 -800 -0 -46 (125 ) (Plan )”. 
The proposalhas been examined in detail and hence the following order. 

GOVERNMENT ORDER NO . CI 207 SPI 2011, BANGALORE, DATED 29-09- 2011. 
In the circumstances explained in the preamble , Government is pleased to release Rs. 45 .00 lakhs (Rs . Forty five lakhs 
only ) for participation in US - India - 2011, 8th Annual India Investment forum at New York and Economic opportunity and Synergy 
Summit at Chicago from 18th to 25th September, 2011 and subject to submission of utilization report with actual expenditure 
statement. This expenditure will be met under Head of Account “ 2852 -80 -800-0 -46 ( 125) (Plan ) – 2011 - 12 . 

Commissioner for Industrial Development and Director of Industries and Commerce Dept., should obtain all the necessary 
clearances from the concerned authorities as per the existing rules and regulations, wherever necessary . 

MD , KUM is authorised to draw the amount on payee s receipt duly countersigned by commissioner for Industrial 
Development and Director of Industries and Commerce Department. 

This order is issued with the powers delegated to the Principal Secretaries / Secretaries to Government. 


By Order and in the name of the Governor of Karnataka , 

A . V . Srinivasa Dikshit 
Desk Officer (Technical Cell) 
Commerce and Industries Department. 


P . R . No . 2529 


ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ವಾಕೈ / 49 / ಸಸಕಾ / 2010, ಬೆಂಗಳೂರು, ದಿನಾಂಕ : 13 - 10 - 2011 


ಸರ್ಕಾರಿ ಆದೇಶ ಸಂಖ್ಯೆ : ವಾಕ್ಕೆ 49 ಸಸಕಾ 2010 , ದಿನಾಂಕ 31- 05 -2011ರ ಪ್ರಸ್ತಾವನೆಯ ಭಾಗದ ಮೊದಲನೇ ಖಂಡಿಕೆಯ ಮೂರು 
ಮತ್ತು ನಾಲ್ಕನೇ ಸಾಲುಗಳಲ್ಲಿರುವ “ ಮೆ : ಜಿಎಂಆರ್ ಇಂಡಸ್ಟ್ರೀಸ್ ಲಿ., ಹೈದರಾಬಾದ್ , ಇವರು ಸದರಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿನ 
ಷೇರುಗಳನ್ನು ಕಂಪನಿ ಕಾಯ್ದೆಗಳಿಗನುಗುಣವಾಗಿ ಮೆ :: ಪ್ಯಾರೀಸ್ ಶುಗರ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇವರಿಗೆ ಬದಲಾಯಿಸಿದ ಹಿನ್ನೆಲೆಯಲ್ಲಿ” ಎಂಬುವರ 
ಬದಲಾಗಿ “ ಮೆ :: ಜಿಎಂಆರ್ ಇಂಡಸ್ಟ್ರೀಸ್ ಲಿ., ಹೈದರಾಬಾದ್ , ಇವರು ಸದರಿ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ಗುತ್ತಿಗೆ ಪಡೆದುಕೊಂಡಿದ್ದ ಮೆ : 
ಜಿಎಂಆರ್ ಇಂಡಸ್ಟ್ರೀಸ್ ಲಿ., ಇದರಲ್ಲಿರುವ ಷೇರುಗಳನ್ನು ಕಂಪನಿ ಕಾಯ್ದೆಗನುಗುಣವಾಗಿ ಮೆ :: ಪ್ಯಾರಿ ಶುಗರ್ ಇಂಡಸ್ಟ್ರೀಸ್ ಸಂಸ್ಥೆಗೆ ಬದಲಾಗಿರುವ 
ಹಿನ್ನೆಲೆಯಲ್ಲಿ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
ಉಳಿದಂತೆ ಯಾವುದೇ ಬದಲಾವಣೆಗಳಿರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ರಾಮಸ್ವಾಮಿ 
ಪಿ . ಆರ್. 2530 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ 

( ಸಹಕಾರಿ ಸಕ್ಕರೆ) 


೩೫೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೫ , ೨೦೧೧ 


ಭಾಗ - ೧ 


ಶ ಹೊರಡಿಸುವಂತೆ ಕೋರಿರುತ್ತಾರೆ. 


ಸಹಕಾರ ಸಚಿವಾಲಯ 
ವಿಷಯ : ಸಹಕಾರ ಸಂಘಗಳ ಉಪನಿಬಂಧಕರ ಕಚೇರಿ ಶಿವಮೊಗ್ಗ ಇದರ ಕಟ್ಟಡ ನಿರ್ಮಾಣಕ್ಕೆ ಹಣ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ : ಸೆಇ 62 ಸಂಮಾಸ - 2017, ದಿನಾಂಕ: 28 -12 - 2010 ಹಾಗೂ ದಿನಾಂಕ: 

06 - 01 - 2011 . 
2. ಸಹಕಾರ ಸಂಘಗಳ ಜಂಟಿ ನಿಬಂಧಕರು ( ಆಡಳಿತ ಮತ್ತು ಅಭಿವೃದ್ಧಿ) ರವರ ಪತ್ರ ಸಂಖ್ಯೆ : RCS - ADM - 2 - 38 

2009 – 10 dt: 19 -08 - 2011. 
ಪ್ರಸ್ತಾವನೆ : 

ಮೇಲೆ ಓದಲಾದ 1ರ ಆದೇಶದನ್ವಯ ಸಹಕಾರ ಸಂಘಗಳ ಉಪಬಂಧಕರ ಕಛೇರಿ ಶಿವಮೊಗ್ಗ ಇದರ ಉದ್ದೇಶಿತ ಕಟ್ಟಡ ನಿರ್ಮಾಣಕ್ಕಾಗಿ 
ರೂ . 72.00 ಲಕ್ಷಗಳ ವೆಚ್ಚದ ಆಡಳಿತಾತ್ಮಕ ಅನುಮೋದನೆಯಲ್ಲಿ 2010 -11ನೇ ಸಾಲಿನ ಲೆಕ್ಕ ಶೀರ್ಷಿಕೆ 4425 - 00 - 107 - 0 - 11 -386 ( ಯೋಜನೆ) ಅಡಿ 
ರೂ . 20.00 ಲಕ್ಷಗಳನ್ನು ಮಾತ್ರ ಬಿಡುಗಡೆ ಮಾಡಿದೆ. ಮೇಲೆ 2ರಲ್ಲಿ ಓದಲಾದ ಪತ್ರದಲ್ಲಿ ಸಹಕಾರ ಸಂಘಗಳ ಜಂಟಿ ನಿಬಂಧಕರು ( ಆಡಳಿತ ಮತ್ತು 
ಅಭಿವೃದ್ಧಿ) ರವರು ಸದರಿ ಅದೇಶದನ್ವಯ ರೂ . 20 . 00 ಲಕ್ಷಗಳ ಅರ್ಥಿಕ ನೆರವನ್ನು ನಿರ್ಮಿತಿ ಕೇಂದ್ರ ಭದ್ರಾವತಿಗೆ ಬಿಡುಗಡೆ ಮಾಡಲಾಗಿದೆ. ಸಹಕಾರ 
ಸಂಘಗಳ ಉಪ ನಿಬಂಧಕರು ಶಿವಮೊಗ್ಗರವರು ಯೋಜನಾ ವ್ಯವಸ್ಥಾಪಕರು, ಭದ್ರಾವತಿ ನಿರ್ಮಿತಿ ಕೇಂದ್ರ ಭದ್ರಾವತಿ ರವರಿಂದ ರೂ . 18.33 ಲಕ್ಷಗಳ 
ಮೊತ್ತಕ್ಕೆ ಬಳಕೆ ಪ್ರಮಾಣ ಪತ್ರವನ್ನು ಪಡೆದು ಸಲ್ಲಿಸುತ್ತಾರೆ . ಸದರಿ ನಿರ್ಮಿತಿ ಕೇಂದ್ರಕ್ಕೆ ಜಿಲ್ಲಾಧಿಕಾರಿಗಳು ಶಿವಮೊಗ್ಗರವರು ಪದನಿಮಿತ್ತ 
ಅಧ್ಯಕ್ಷರಾಗಿರುತ್ತಾರೆ. ಪ್ರಸ್ತುತ ಕಾಮಗಾರಿಯು ಪ್ರಗತಿಯಲ್ಲಿದ್ದು, ಕೆಳಮಹಡಿ ಆರ್‌ಸಿಸಿ ಸ್ಲಾಬ್ ಹಂತ ಪೂರ್ಣಗೊಂಡಿರುವುದಾಗಿ ವರದಿ ಮಾಡಿರುತ್ತಾರೆ. 
ಆದ್ದರಿಂದ ಸಹಕಾರ ಇಲಾಖೆಯ ಕಚೇರಿ ಕಟ್ಟಡಗಳ ನಿರ್ಮಾಣ ಯೋಜನೆ ಲೆಕ್ಕ ಶೀರ್ಷಿಕೆ 386 –ನಿರ್ಮಾಣ- 4425 - 00 -1070 - 11ರಡಿ ಶಿವಮೊಗ್ಗ 
ಜಿಲ್ಲಾ ಉಪ ನಿಬಂಧಕರವರ ಕಚೇರಿ ಕಟ್ಟಡ ನಿರ್ಮಾಣಕ್ಕೆ 2011- 12ನೇ ಸಾಲಿನ ಆಯವ್ಯಯದಲ್ಲಿ ರೂ . 50 - 00 ಲಕ್ಷಗಳ ಆರ್ಥಿಕ ನೆರವು 
ಮಂಜೂರಾಗಿರುವುದರಿಂದ ಸದರಿ ಕಟ್ಟಡವನ್ನು ರೂ . 72 - 00 ಲಕ್ಷಗಳ ಅಂದಾಜು ವೆಚ್ಚದಲ್ಲಿ ನಿರ್ಮಿತಿ ಕೇಂದ್ರ ಭದ್ರಾವತಿ ಇವರಿಂದ ನಿರ್ಮಾಣ 
ಕಾಮಗಾರಿ ಮಾಡಲಾಗುತ್ತಿರುವುದರಿಂದ ರೂ . 50 - 00 ಲಕ್ಷಗಳ ಆರ್ಥಿಕ ನೆರವನ್ನು ಬಿಡುಗಡೆ ಮಾಡಲು ಆದೇಶ ಹೊರಡಿಸುವಂತೆ ಕೆ 
ಪ್ರಸ್ತಾವವನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಇ 134 ಸಂಮಾಸ 2011 , ಬೆಂಗಳೂರು, ದಿನಾಂಕ : 15 - 10 - 2011. 
- ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳನ್ವಯ ಸಹಕಾರ ಸಂಘಗಳ ಉಪ ನಿಬಂಧಕರವರ ಕಛೇರಿ ಶಿವಮೊಗ್ಗ ಇದರ ಉದ್ದೇಶಿತ ಕಟ್ಟಡ 
ನಿರ್ಮಾಣಕ್ಕಾಗಿ ಲೆಕ್ಕ ಶೀರ್ಷಿಕೆ 4425 -00 - 101 -0 - 11 -386 ( ಯೋಜನೆ) ಅಡಿಯಲ್ಲಿ ರೂ . 50- 00 ಲಕ್ಷಗಳನ್ನು (ಐವತ್ತು ಲಕ್ಷಗಳನ್ನು ಮಾತ್ರ) 
ಬಿಡುಗಡೆ ಮಾಡಿದೆ . ಸದರಿ ಮೊತ್ತದ ಬಿಲ್ಲಿಗೆ ಸಹಕಾರ ಸಂಘಗಳ ನಿಬಂಧಕರು ಬೆಂಗಳೂರು ರವರು ಮೇಲು ಸಹಿ ಮಾಡಲು ಹಾಗೂ ಸಹಕಾರ 
ಸಂಘಗಳ ಜಂಟಿ ನಿಬಂಧಕರು ( ಆಡಳಿತ ಮತ್ತು ಅಭಿವೃದ್ದಿ) ಕೇಂದ್ರ ಕಛೇರಿ ರವರು ಹಣ ಡ್ರಾ ಮಾಡುವ ಅಧಿಕಾರಿಯಾಗಿರುತ್ತಾರೆ. 

ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರ ಟಿಪ್ಪಣಿ ಸಂಖ್ಯೆ: ಸಇ - 120 - ಆ೦ಆಸ. 2011 ದಿನಾಂಕ: 17 - 09 - 2011 ರಲ್ಲಿನ 
ಸಹಮತಿ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಆರ್.ಎಸ್. ನೂಲಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 

ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಪಿ .ಆರ್. 2532 

ಸಹಕಾರ ಇಲಾಖೆ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 
ವಿಷಯ : ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಈಗಾಗಲೇ ಪರಿಗಣಿಸಿದ 

ಜಿಲ್ಲೆಗಳೊಂದಿಗೆ ಜಲಾನಯನ ಇಲಾಖೆಯನ್ನು ಪ್ರಾಯೋಗಿಕವಾಗಿ ರಾಜ್ಯದ ಬಾಗಲಕೋಟೆ, ಬೆಳಗಾಂ, ಚಿತ್ರದುರ್ಗ, 
ಧಾರವಾಡ, ಹಾಸನ, ತುಮಕೂರು, ಉತ್ತರ ಕನ್ನಡ ಮಂಡ್ಯ , ರಾಯಚೂರು ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ 

ಹೆಚ್ಚುವರಿಯಾಗಿ ಅನುಷ್ಠಾನ ಸಂಸ್ಥೆಯನ್ನಾಗಿ ಪರಿಗಣಿಸುವ ಕುರಿತು 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ: ಗ್ರಾಅಪ 167 ಉಖಾಯೋ 2010, ಬೆಂಗಳೂರು, ದಿನಾಂಕ : 14 - 09 - 2011 . 

2. ಸರ್ಕಾರದ ಅಧೀನ ಕಾರ್ಯದರ್ಶಿ ಕೃಷಿ ಇಲಾಖೆಯವರ ಅನಧಿಕೃತ ಟಿಪ್ಪಣಿ ಪತ್ರದ ಸಂಖ್ಯೆ: 

ಕೃಇ/ 13/ಕೃಇ / 2011, ದಿನಾಂಕ: 13 - 09 - 2011 , 
ಆಯುಕ್ತರು, ಜಲಾನಯನ ಅಭಿವೃದ್ಧಿ ಇವರ ಶಿಫಾರಸ್ಸಿನ ವರದಿಯ ಆಧಾರಿತ, ಉಲ್ಲೇಖ(1) ರಲ್ಲಿ ಸರ್ಕಾರವು ಮಹಾತ್ಮಗಾಂಧಿ ರಾಷ್ಟ್ರೀಯ 
ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಜಲಾನಯನ ಇಲಾಖೆಯನ್ನು ತಮ್ಮ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲು ರಾಜ್ಯದ ಗುಲ್ಬರ್ಗಾ, 
ಯಾದಗಿರಿ, ಬೀದರ್, ದಾವಣಗೆರೆ, ಕೊಪ್ಪಳ, ಗದಗ ಮತ್ತು ಚಾಮರಾಜನಗರಗಳಲ್ಲಿ ಅನುಷ್ಠಾನ ಸಂಸ್ಥೆಯನ್ನಾಗಿ ಪರಿಗಣಿಸಿ ಆದೇಶವನ್ನು 
ಹೊರಡಿಸಲಾಗಿರುತ್ತದೆ. ಈಗ ಉಲ್ಲೇಖ( 2) ರಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಕೃಷಿ ಇಲಾಖೆಯವರು , ಈಗಾಗಲೇ ಅರಣ್ಯ ಮತ್ತು ತೋಟಗಾರಿಕೆ 
ಇಲಾಖೆಗಳನ್ನು ರಾಜ್ಯದ ಹದಿಮೂರು ಜಿಲ್ಲೆಗಳಾದ, ಬಾಗಲಕೋಟೆ, ಬೆಳಗಾಂ , ಚಿತ್ರದುರ್ಗ, ಧಾರವಾಡ, ಹಾಸನ, ತುಮಕೂರು, ಉತ್ತರ ಕನ್ನಡ 
ರಾಯಚೂರು, ಮಂಡ್ಯ, ಗುಲ್ಬರ್ಗಾ, ಕೊಪ್ಪಳ, ಹಾವೇರಿ ಮತ್ತು ಗದಗ ಇವುಗಳನ್ನು ಅನುಷ್ಠಾನ ಸಂಸ್ಥೆಯನ್ನಾಗಿ ಪರಿಗಣಿಸದಂತೆ, ಜಲಾನಯನ 
ಇಲಾಖೆಯನ್ನು ಸಹ ಸದರಿ ಜಿಲ್ಲೆಗಳಲ್ಲಿ ಪರಿಗಣಿಸಿ ಆದೇಶವನ್ನು ಹೊರಡಿಸುವಂತೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯನ್ನು 
ಕೋರಿರುತ್ತಾರೆ. ಸದರಿ ಜಿಲ್ಲೆಗಳಲ್ಲಿ ಜಲಾನಯನ ಇಲಾಖೆಯನ್ನು ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ತಮ್ಮ 
ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲು, ಅನುಷ್ಠಾನ ಸಂಸ್ಥೆಯನ್ನಾಗಿ ಪರಿಗಣಿಸಲು ಸರ್ಕಾರವು ತೀರ್ಮಾನಿಸಿದೆ. ಉಲ್ಲೇಖ(1) ರಲ್ಲಿ , ಈಗಾಗಲೇ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


೩೫೯೫ 


1, 


ಗುಲ್ಬರ್ಗಾ, ಗದಗ ಮತ್ತು ಕೊಪ್ಪಳ ಜಿಲ್ಲೆಗಳನ್ನು ಪರಿಗಣಿಸಿರುವುದರಿಂದ, ಸದರಿ ಜಿಲ್ಲೆಗಳನ್ನು ಹೊರತುಪಡಿಸಿ ಜಲಾನಯನ ಇಲಾಖೆಯನ್ನು 
ಬಾಗಲಕೋಟೆ, ಬೆಳಗಾಂ, ಚಿತ್ರದುರ್ಗ , ಧಾರವಾಡ, ಹಾಸನ, ತುಮಕೂರು, ಉತ್ತರ ಕನ್ನಡ ರಾಯಚೂರು ಮಂಡ್ಯ , ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ 
ಅನುಷ್ಠಾನ ಸಂಸ್ಥೆಯನ್ನಾಗಿ ಹೆಚ್ಚುವರಿಯಾಗಿ ಪರಿಗಣಿಸಿ ಆದೇಶವನ್ನು ಹೊರಡಿಸಲು ಸರ್ಕಾರವು ತೀರ್ಮಾನಿಸಿರುತ್ತದೆ. ಆದುದರಿಂದ ಈ ಕೆಳಕಂಡ 
ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಗ್ರಾಅಪ 167 ಉಖಾಯೋ 2010 , ಬೆಂಗಳೂರು, ದಿನಾಂಕ : 12 - 10 - 2011 . 
ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ, ಹಾಗೂ ಅಂಶಗಳನ್ನು ಪರಿಗಣಿಸಿ , ಪಂಚಾಯತ್ ರಾಜ್ ಸಂಸ್ಥೆಗಳು ಸೇರಿದಂತೆ 
ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಜಲಾನಯನ ಇಲಾಖೆಯನ್ನು ರಾಜ್ಯದ ಬಾಗಲಕೋಟೆ, ಬೆಳಗಾಂ, 
ಚಿತ್ರದುರ್ಗ , ಧಾರವಾಡ, ಹಾಸನ, ತುಮಕೂರು, ಉತ್ತರ ಕನ್ನಡ ಮಂಡ್ಯ, ರಾಯಚೂರು ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಹೆಚ್ಚುವರಿಯಾಗಿ ಪ್ರಾಯೋಗಿಕ 
ಆಧಾರದ ಮೇಲೆ ಅನುಷ್ಠಾನ ಸಂಸ್ಥೆಯೆಂದು ಪರಿಗಣಿಸಿ ತಮ್ಮ ಇಲಾಖೆಗೆ ನಿಗದಿಪಡಿಸಿದ ಎಲ್ಲಾ ಕಾಮಗಾರಿಗಳನ್ನು ಈ ಕೆಳಕಂಡ ನಿಯಮಗಳಿಗೆ ಮತ್ತು 
ಷರತ್ತುಗಳಿಗೆ ಒಳಪಟ್ಟು ಅನುಷ್ಠಾನಗೊಳಿಸಲು ಈ ಮೂಲಕ ಆದೇಶಿಸಿದೆ. 
ಕ್ರ. ಸಂ . ಜಿಲ್ಲೆಯ ಹೆಸರು ಅನುಷ್ಠಾನ ಸಂಸ್ಥೆ 

ಅನುಷ್ಠಾನ ಅಧಿಕಾರಿ 
ಬಾಗಲಕೋಟೆ ಜಲಾನಯನ ಇಲಾಖೆ ಜಿಲ್ಲಾ ಜಲಾನಯನ ಅಭಿವೃದ್ಧಿ ಅಧಿಕಾರಿ, ಜಿಲ್ಲಾ 

ಪಂಚಾಯಿತಿ ಬಾಗಲಕೋಟೆ. 
ಬೆಳಗಾಂ ಜಲಾನಯನ ಇಲಾಖೆ ಜಿಲ್ಲಾ ಜಲಾನಯನ ಅಭಿವೃದ್ಧಿ ಅಧಿಕಾರಿ , ಜಿಲ್ಲಾ 

ಪಂಚಾಯಿತಿ ಬೆಳಗಾಂ 
| ಚಿತ್ರದುರ್ಗ ಜಲಾನಯನ ಇಲಾಖೆ ಜಿಲ್ಲಾ ಜಲಾನಯನ ಅಭಿವೃದ್ಧಿ ಅಧಿಕಾರಿ , ಜಿಲ್ಲಾ 

ಪಂಚಾಯಿತಿ ಚಿತ್ರದುರ್ಗ 
ಧಾರವಾಡ ಜಲಾನಯನ ಇಲಾಖೆ 

ಜಿಲ್ಲಾ ಜಲಾನಯನ ಅಭಿವೃದ್ಧಿ ಅಧಿಕಾರಿ, ಜಿಲ್ಲಾ 

ಪಂಚಾಯಿತಿ ಧಾರವಾಡ. 
ಹಾಸನ ಜಲಾನಯನ ಇಲಾಖೆ ಜಿಲ್ಲಾ ಜಲಾನಯನ ಅಭಿವೃದ್ಧಿ ಅಧಿಕಾರಿ, ಜಿಲ್ಲಾ 

ಪಂಚಾಯಿತಿ ಹಾಸನ. 
ತುಮಕೂರು ಜಲಾನಯನ ಇಲಾಖೆ ಜಿಲ್ಲಾ ಜಲಾನಯನ ಅಭಿವೃದ್ಧಿ ಅಧಿಕಾರಿ , ಜಿಲ್ಲಾ 

ಪಂಚಾಯಿತಿ ತುಮಕೂರು 
ಉತ್ತರ ಕನ್ನಡ ಜಲಾನಯನ ಇಲಾಖೆ ಜಿಲ್ಲಾ ಜಲಾನಯನ ಅಭಿವೃದ್ಧಿ ಅಧಿಕಾರಿ, ಜಿಲ್ಲಾ 

ಪಂಚಾಯಿತಿ ಉತ್ತರ ಕನ್ನಡ 
ರಾಯಚೂರು ಜಲಾನಯನ ಇಲಾಖೆ ಜಿಲ್ಲಾ ಜಲಾನಯನ ಅಭಿವೃದ್ಧಿ ಅಧಿಕಾರಿ, ಜಿಲ್ಲಾ 

ಪಂಚಾಯಿತಿ ರಾಯಚೂರು 
9 , ಮಂಡ್ಯ 

ಜಲಾನಯನ ಇಲಾಖೆ ಜಿಲ್ಲಾ ಜಲಾನಯನ ಅಭಿವೃದ್ಧಿ ಅಧಿಕಾರಿ , ಜಿಲ್ಲಾ 

ಪಂಚಾಯಿತಿ ಮಂಡ್ಯ 
10. ಹಾವೇರಿ 

ಜಲಾನಯನ ಇಲಾಖೆ ಜಿಲ್ಲಾ ಜಲಾನಯನ ಅಭಿವೃದ್ಧಿ ಅಧಿಕಾರಿ , ಜಿಲ್ಲಾ 

ಪಂಚಾಯಿತಿ ಹಾವೇರಿ 
1. ಅನುಷ್ಠಾನ ಸಂಸ್ಥೆಗಳು ಯೋಜನೆಯಡಿ ತಮ್ಮ ಇಲಾಖಾ ವತಿಯಿಂದ ಕೈಗೆತ್ತಿಕೊಳ್ಳಬಹುದಾದ ಕಾಮಗಾರಿಗಳನ್ನು ಯೋಜನೆಯ 

ಮಾರ್ಗಸೂಚಿಗಳನ್ವಯ ಸಂಬಂಧಪಟ್ಟ ಗ್ರಾಮ ಸಭೆಗಳಲ್ಲಿ ಪ್ರಸ್ತಾಪಿಸಿ ಗ್ರಾಮ ಸಭೆಗಳ ಶಿಫಾರಸ್ಸಿನೊಂದಿಗೆ ನಿಯಮಾನುಸಾರ ಸೂಕ್ತ 

ಅನುಮೋದನೆ ಪಡೆದು ಕಾಮಗಾರಿ ಗುಚ್ಚದಲ್ಲಿ ಸೇರಿಸತಕ್ಕದ್ದು . 
2 . ಜಲಾನಯನ ಇಲಾಖೆಯ ಕಾಮಗಾರಿಗಳನ್ನು ಗ್ರಾಮ ಪಂಚಾಯತಿಯವರು ಕೈಗೆತ್ತಿಕೊಂಡಿದ್ದರೆ ಗ್ರಾಮಸಭೆಯ ಮೂಲಕ ಗ್ರಾಮ 

ಪಂಚಾಯತಿಯಿಂದ ಕ್ರಿಯಾ ಯೋಜನೆಯನ್ನು ಅನುಮೋದಿಸತಕ್ಕದ್ದು, ಇದೇ ರೀತಿ ತಾಲ್ಲೂಕು ಪಂಚಾಯತಿ/ ಜಿಲ್ಲಾ ಪಂಚಾಯತಿಯವರು 

ಅನುಮೋದನೆ ನೀಡತಕ್ಕದ್ದು. 
3. ಸದರಿ ಅನುಮೋದಿತ ಕಾಮಗಾರಿಗಳ ಸಂಬಂಧ ಯೋಜನೆಯಡಿ ನೀಡಲಾಗಿರುವ ಅಧಿಕಾರಗಳನ್ವಯ ಕಾಮಗಾರಿ ಅಂದಾಜು ಪಟ್ಟಿಗಳನ್ನು 

ತಯಾರಿಸಿ ತಾಂತ್ರಿಕ ಮತ್ತು ಆಡಳಿತಾತ್ಮಕ ಮಂಜೂರಾತಿಯನ್ನು ಪಡೆದಿರತಕ್ಕದ್ದು. 
4 , ಯೋಜನೆಯಡಿ ಸಲ್ಲಿಸಲಾಗುವ ಉದ್ಯೋಗ ಬೇಡಿಕೆಗೆ ಅನುಗುಣವಾಗಿ ಗ್ರಾಮ ಪಂಚಾಯತಿಯ ಪಂಚಾಯಿತಿ ಅಭಿವೃದ್ದಿ 

ಅಧಿಕಾರ/ ಪಂಚಾಯತ್ ಕಾರ್ಯದರ್ಶಿ ಇವರು ಸದರಿ ಇಲಾಖೆಯ ಅನುಮೋದಿತ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲು 
ಕಾಮಗಾರಿಗಳನ್ನು ಹಂಚಿಕೆ ಮಾಡಿ ಅದಕ್ಕೆ ಅಗತ್ಯವಾಗಿ ಬೇಕಾಗಿರುವ ಎನ್‌ಎಂಆರ್‌ಗಳನ್ನು ಎಂಐಎಸ್ ಮೂಲಕ ಸಂಬಂಧಪಟ್ಟ 

ಅನುಷ್ಠಾನ ಸಂಸ್ಥೆಗಳಿಗೆ ವಿತರಿಸುವುದು. 
5. ಅನುಷ್ಠಾನ ಸಂಸ್ಥೆಗಳಿಗೆ ಯೋಜನೆ ಅನುಷ್ಠಾನದಲ್ಲಿರುವ ಎಲ್ಲ ಪ್ರಕ್ರಿಯೆಗಳನ್ನು ಎಂಐಎಸ್‌ನಲ್ಲಿ ಅಳವಡಿಸಲು ಒಂದು ಪ್ರತ್ಯೇಕ ಲಾಗಿನ್ 

ಅವಕಾಶ ಕಲ್ಪಿಸಲಾಗಿರುತ್ತದೆ. ಸದರಿ ಲಾಗಿನ್‌ ಬಳಕೆ ಮಾಡಿಕೊಂಡು ಅನುಷ್ಠಾನ ಸಂಸ್ಥೆಗಳು ಗ್ರಾಮ ಪಂಚಾಯತಿಯ ಪಂಚಾಯಿತಿ 

ಅಭಿವೃದ್ಧಿ ಅಧಿಕಾರಿ/ ಪಂಚಾಯತ್ ಕಾರ್ಯದರ್ಶಿ ಇವರು ವಿತರಿಸಿರುವ ಎನ್‌ಎಂಆರ್‌ಗನ್ನು ಪಡೆಯಬಹುದಾಗಿದೆ. 
6, ಎಂಐಎಸ್‌ನಿಂದ ಪಡೆದ ಎನ್‌ಎಂಆರ್‌ಗಳನ್ನು ಕಾಮಗಾರಿ ನಿರ್ವಹಣೆಯಲ್ಲಿ ಬಳಸಿದ ನಂತರ ಸದರಿ ಮಾಹಿತಿಯನ್ನು ಎಂಐಎಸ್‌ನಲ್ಲಿ 

ಭರ್ತಿ ಮಾಡಲು ನಂತರ ಕೂಲಿ ಪಾವತಿಗಾಗಿ Wage list ಮುದ್ರಿಸಲು ಹಾಗೂ ಕೂಲಿ ಪಾವತಿ ಮಾಡುವ ಸಂಪೂರ್ಣ ಜವಾಬ್ದಾರಿ 
ಅನುಷ್ಠಾನ ಸಂಸ್ಥೆಯದಾಗಿರುತ್ತದೆ. 


೩೫೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


ಭಾಗ - ೧ 


7. ಸದರಿ ಕಾಮಗಾರಿಗೆ ಅನುಮೋದಿತ ಅಂದಾಜು ಪಟ್ಟಿಯಂತೆ ಅಗತ್ಯವಾಗಿ ಬೇಕಾಗಿರುವ ಸಾಮಗ್ರಿಯನ್ನು ಕೇಂದ್ರ ಸರ್ಕಾರದ 

ಮಾರ್ಗಸೂಚಿಗಳನ್ವಯ ಖರೀದಿ ಮಾಡಿ ಕಾಮಗಾರಿಯಲ್ಲಿ ಬಳಸಲು ಮತ್ತು ಪೂರ್ಣ ಸಾಮಗ್ರಿ ವಿವರಗಳನ್ನು ಹಾಗೂ ಪಾವತಿ 

ವಿವರಗಳನ್ನು ಕಡ್ಡಾಯವಾಗಿ ಎಂಐಎಸ್‌ನಲ್ಲಿ ದಾಖಲಿಸುವುದು ಅನುಷ್ಠಾನ ಅಧಿಕಾರಿಯವರ ಜವಾಬ್ದಾರಿಯಾಗಿರುತ್ತದೆ. 
8. ಸದರಿ ಕಾಮಗಾರಿಗಳಿಗೆ ಸಂಬಂಧಪಟ್ಟ ಹಣ ಪಾವತಿಗೆ ಮುನ್ನ ನಿಯಮಾನುಸಾರ ಅನುಮೋದಿತ ಅಂದಾಜು ಪಟ್ಟಿಯನ್ವಯ ಹಾಗೂ 

ಕಾಮಗಾರಿ ನಿರ್ವಹಣೆ ಅನುಸಾರ ಅಳತೆ ಪುಸ್ತಕದಲ್ಲಿ ದಾಖಲಿಸುವುದು ಹಾಗೂ ದೃಢೀಕರಿಸುವುದರ ಜೊತೆಗೆ ಎಂಐಎಸ್‌ನಲ್ಲಿ ಸದರಿ 

ಮಾಹಿತಿಯನ್ನು ಭರ್ತಿ ಮಾಡುವುದು ಕಡ್ಡಾಯವಾಗಿರುತ್ತದೆ. 
9 . ಗ್ರಾಮ ಪಂಚಾಯತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ/ ಪಂಚಾಯತ್ ಕಾರ್ಯದರ್ಶಿ ಇವರು ಕಾಮಗಾರಿಯನ್ನು 

ಹಂಚಿಕೆ ಮಾಡಿ ಸದರಿ ಕಾಮಗಾರಿಗೆ ಎನ್‌ಎಂಆರ್‌ ವಿತರಣೆ ಮಾಡುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಸದರಿ ಕಾಮಗಾರಿಯ 
ಅನುಷ್ಠಾನಕ್ಕಾಗಿ ಬೇಕಾಗಿರುವ ಅನುದಾನವನ್ನು ಅನುಷ್ಠಾನ ಸಂಸ್ಥೆಗಳಿಗೆ ಜಿಲ್ಲಾ ಕಾರ್ಯಕ್ರಮ ಅಧಿಕಾರಿ /ಕಾರ್ಯಕ್ರಮ ಅಧಿಕಾರಿಗಳು 

ಬಿಡುಗಡೆ ಮಾಡತಕ್ಕದ್ದು ಮತ್ತು ಸದರಿ ಮಾಹಿತಿಯನ್ನು ಎಂಐಎಸ್‌ನಲ್ಲಿ ದಾಖಲಿಸತಕ್ಕದ್ದು . 
10 . ಅನುಷ್ಠಾನ ಸಂಸ್ಥೆಗಳು ಬಿಡುಗಡೆ ಮಾಡುವ ಪೂರ್ಣ ಅನುದಾನ ಸ್ವೀಕೃತಿ ಹಾಗೂ ಸದರಿ ಅನುದಾನದಲ್ಲಿ ಭರಿಸಲಾಗುವ ವಚ್ಚ ಇತ್ಯಾದಿ 

ಮಾಹಿತಿಯನ್ನು ತಮ್ಮ ಲಾಗಿನ್ ಮೂಲಕವೇ ಎಂಐಎಸ್‌ನಲ್ಲಿ ಭರ್ತಿ ಮಾಡತಕ್ಕದ್ದು. 
11. ಕಾಮಗಾರಿ ಪೂರ್ಣಗೊಳಿಸಿದ ಸಂಬಂಧ ಸೂಕ್ತ ದೃಢೀಕರಣ ಹಾಗೂ ಕಾಮಗಾರಿ ಅನುಷ್ಠಾನದಲ್ಲಿ ನಿರ್ವಹಿಸಬೇಕಾದ ಪೂರ್ಣ 

ದಾಖಲಾತಿಗಳನ್ನು ಕಡ್ಡಾಯವಾಗಿ ಪ್ರತ್ಯೇಕ ಕಡತದಲ್ಲಿ ನಿರ್ವಹಿಸತಕ್ಕದ್ದು ಮತ್ತು ಯೋಜನಾ ಸಂಬಂದ ಪರಿಶೀಲನೆಗಾಗಿ ಬರುವ 

ಅಧಿಕಾರಿಗಳಿಗೆ ತಪ್ಪದೇ ಸದರಿ ದಾಖಲಾತಿಗಳನ್ನು ಹಾಜರು ಪಡಿಸತಕ್ಕದ್ದು. 
12 . ಯೋಜನೆಯ ಅನುಷ್ಠಾನ ಸಂಬಂಧ ಆರ್ಥಿಕ ವರ್ಷ ಅಂತಿಮಗೊಂಡ ಕೂಡಲೇ Chartered Accountant ರವರಿಂದ ಆಡಿಟ್ 

ಮಾಡಿಸಿ ವರದಿಯನ್ನು ಸಂಬಂಧಪಟ್ಟ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಲ್ಲಿಸತಕ್ಕದ್ದು . 
13. ಸರ್ಕಾರವು ದಿನಾಂಕ: 25 - 07 - 2011 ರಮದು ಅನುಷ್ಠಾನ ಸಂಸ್ಥೆಗಳನ್ನಾಗಿ ಗುರುತಿಸಿರುವ ಅನುಷ್ಠಾನಾಧಿಕಾರಿಗಳು ಯೋಜನೆಯ 

ಅನುಷ್ಠಾನದಲ್ಲಿ ನಿರ್ವಹಿಸಬೇಕಾದ ಪಾತ್ರ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳ ಕುರಿತು ಹೊರಡಿಸಿರುವ ಸುತ್ತೋಲೆಯ ಸೂಚನೆಗಳಂತೆ 

ಪಾಲಿಸುವುದು. 
14. ಕೇಂದ್ರ/ ರಾಜ್ಯ ಸರ್ಕಾರವು ಯೋಜನಾ ಅನುಷ್ಠಾನ ಸಂಬಂಧ ಕಾಲಕಾಲಕ್ಕೆ ಹೊರಡಿಸಲಾಗುವ ನಿರ್ದೆಶನ /ಸೂಚನೆಗಳನ್ನು ಚಾಚೂ ತಪ್ಪದೆ 
ಪಾಲಿಸತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಪಿ ಶಿವಶಂಕರ್ 

ನಿರ್ದೆಶಕರು , 
ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ 

ಉದ್ಯೋಗ ಖಾತರಿ ಯೋಜನೆ ಹಾಗೂ 
ಪಿ. ಆರ್. 2533 

ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 

ತೋಟಗಾರಿಕೆ ಸಚಿವಾಲಯ 
ವಿಷಯ : ನಂಜನಗೂಡಿನ ರೇಷ್ಮೆ ಇಲಾಖೆಗೆ ಸಂಬಂದಿಸಿದ ಜಮೀನನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಟ್ಟಡ 

ನಿರ್ಮಿಸಲು ಶಿಕ್ಷಣ ಇಲಾಖೆಗೆ ನೀಡುವ ಬಗ್ಗೆ . 
ಓದಲಾಗಿದೆ : 1) ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು ಇವರ ಪತ್ರ ಸಂಖ್ಯೆ: ಎಸ್‌ಪಿಎಸ್‌ಎಫ್ / 

ನಂಗೂ /ಜಮೀನು/ 5/05 –06 , ದಿನಾಂಕ 11 -1- 2011, 18 -8 - 2011 ಮತ್ತು 13 -9 -2011. 
2 . ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು ಇವರ ಪತ್ರ ಸಂಖ್ಯೆ: ಎಸ್‌ಪಿಎಸ್ಎಫ್ / 

ನಂಗೂ / ಜಮೀನು/15 /05 – 06 , ದಿನಾಂಕ 18 - 8 - 2011 . 
ಪ್ರಸ್ತಾವನೆ : 

ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೆಶಕರು, ಮೇಲೆ ಓದಲಾದ ಪತ್ರದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯ ಆಯುಕ್ತರ 
ಅರೆ ಸರ್ಕಾರಿ ಪತ್ರ ಸಂಖ್ಯೆ: ಕಾಶಿಇ/166 / ಯೋಜನೆ /2007 - 08, ದಿನಾಂಕ: 29 - 12 - 2010 ರಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಟ್ಟಡ 
ನಿರ್ಮಾಣಕ್ಕೆ ನಂಜನಗೂಡಿನಲ್ಲಿ ಯಾವುದೇ ಮೂಲದಿಂದ ನಿವೇಶನ ಲಭ್ಯವಾಗಿರುವುದಿಲ್ಲವಾದ್ದರಿಂದ ಸ್ವಂತ ಕಟ್ಟಡ ಹೊಂದಲು ಸಾಧ್ಯವಾಗಿರುವುದಿಲ್ಲ. 
ಇದರಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ತೊಡಕು ಉಂಟಾಗಿದ್ದು, ಗ್ರಾಮೀಣ ಪ್ರದೇಶದ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅವರು 
ವಾಸಿಸುವ ಪ್ರದೇಶದಲ್ಲಿಯೇ ಉನ್ನತ ಶಿಕ್ಷಣ ನೀಡುವುದು ಇಲಾಖೆಯ ಗುರಿಯಾಗಿದ್ದು, ಈ ನಿಟ್ಟಿನಲ್ಲಿ ಸದರಿ ಕಾಲೇಜಿಗೆ ಮೇಲ್ಕಂಡ ಪ್ರಸ್ತಾವಿಕ 
ಜಮೀನನ್ನು ಮಂಜೂರು ಮಾಡಿ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸುವಂತೆ ಆಯುಕ್ತರು , ಶಿಕ್ಷಣ ಇಲಾಖೆ ಇವರು 
ಕೋರಿರುತ್ತಾರೆಂದು ತಿಳಿಸುತ್ತಾ, ಚಾಮರಾಜನಗರದ ಲೋಕಸಭಾ ಸದಸ್ಯರಾದ ಶ್ರೀ ಆರ್. ಧ್ರುವನಾರಾಯಣ ರವರೊಂದಿಗೆ ಸಹ ಚರ್ಚಿಸಿದ್ದು, ಸದರಿ 
ಜಮೀನನ್ನು ಕೊಡಲೇ ಕಾಲೇಜು ಶಿಕ್ಷಣ ಇಲಾಖೆಗೆ ಹಸ್ತಾಂತರಿಸಲು ರೇಷ್ಮೆ ಆಯುಕ್ತರು ಕೋರಿರುತ್ತಾರೆ. 

ರೇಷ್ಮೆ ಆಯುಕ್ತರು ಮೇಲೆ ಓದಲಾದ ( 2) ರ ಪತ್ರದಲ್ಲಿ ಸದರಿ ಜಮೀನನ್ನು ರೇಷ್ಮೆ ಇಲಾಖೆಗೆ ಖಾಸಗಿಯವರಿಂದ 
ಸ್ವಾಧೀನಪಡಿಸಿಕೊಳ್ಳಲಾಗಿರುವುದರಿಂದ ಈ ಜಮೀನಿಗೆ ಮಾರಕಟ್ಟೆ ದರದಲ್ಲಿನ ಮೌಲ್ಯವನ್ನು ರೇಷ್ಮೆ ಇಲಾಖೆಗೆ ನೀಡುವ ಷರತ್ತಿನೊಂದಿಗೆ ಹಸ್ತಾಂತರಿಸಲು 
ಸರ್ಕಾರದ ಆದೇಶ ಹೊರಡಿಸುವಂತೆ ಕೋರಿರುತ್ತಾರೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫, ೨೦೧೧ 


೩೫೯೭ 


ಈ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಶೈಕ್ಷಣಿಕ ಅಗತ್ಯಗಳ ದೃಷ್ಟಿಯಿಂದ ರೇಷ್ಮೆ ಇಲಾಖೆಯ 2.00 ಎಕರೆ ಜಮೀನನ್ನು 
ಆಯುಕ್ತರು ಶಿಕ್ಷಣ ಇಲಾಖೆಗೆ ಹಸ್ತಾಂತರಿಸಲು ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ವಾಕೈ 01 ರೇಯೋವಿ 2011 , ಬೆಂಗಳೂರು, ದಿನಾಂಕ : 14 - 10 - 2011. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ನಂಜನಗೂಡಿನ ರೇಷ್ಮೆ ಕೃಷಿ ಕ್ಷೇತ್ರದಲ್ಲಿನ ಸರ್ವ ನಂ . 1299/3 ರಲ್ಲಿನ 2 ಎಕರೆ 
ಜಮೀನನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಟ್ಟಡ ನಿರ್ಮಾಣಕ್ಕಾಗಿ ಶಿಕ್ಷಣ ಇಲಾಖೆಗೆ ಮಾರುಕಟ್ಟೆ ದರಗಳನ್ವಯ ಮೌಲ್ಯವನ್ನು ರೇಷ್ಮೆ ಇಲಾಖೆಗೆ 
ಪಾವತಿಸುವ ಷರತ್ತಿಗೊಳಪಟ್ಟು ಹಸ್ತಾಂತರಿಸಲು ಮಂಜೂರಾತಿ ನೀಡಲಾಗಿದೆ. 

ಈ ಆದೇಶವನ್ನು ಕಂದಾಯ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ : ಆರಡಿ/08/ಎಲ್‌ಜಿಎಂ/2011, ದಿನಾಂಕ: 02 - 04 - 2011 ರಲ್ಲಿ 
ನೀಡಿರುವ ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ಎಸ್ . ಚಂದ್ರಶೇಖರ್ 

ಪೀಠಾಧಿಕಾರಿ , 
ಪಿ . ಆರ್ . 2534 

ತೋಟಗಾರಿಕೆ ಇಲಾಖೆ (ರೇಷೆ) 

ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ : ಉತ್ತರ ಕನ್ನಡ ಜಿಲ್ಲೆ, ಕಾರವಾರ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ತಯಾರಿಸಿರುವ ಮಹಾ ಯೋಜನೆ 

( ಪರಿಷ್ಕೃತ - 1) ಗೆ ಸರ್ಕಾರದ ತಾತ್ಕಾಲಿಕ ಅನುಮೋದನೆಯನ್ನು ನೀಡುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ: ನಅಇ : 426: ಟಿಟಿಪಿ : 97 , ಬೆಂಗಳೂರು, ದಿನಾಂಕ: 18 - 01 -1998. 

2 . ಕಾರವಾರ ನಗರಾಭಿವೃದ್ಧಿ ಪ್ರಾಧಿಕಾರದ ಪತ್ರ ಸಂಖ್ಯೆ: ಕಾನಪ್ರಾ: ಮ . ಯೋ . ( ಪ - 1) : ಕಾರವಾರ: 2011 - 12 : 

132 / 33 , ದಿ : 14 /21 - 06 - 2011 . 
ನಗರ ಮತ್ತು ಗ್ರಾಮಾಂತರ ಯೋಜನಾ ನಿರ್ದೆಶಕರು , ಬೆಂಗಳೂರು ಕಛೇರಿಯ ಏಕ ಕಡತ ಸಂ : 
ನಗ್ರಾಯೋ (12) ಉ . ನಿ. ( ಮಂ ) : ಮಯೋ . ( ಪ - 1) ತಾತ್ಕಾಲಿಕ: ಕಾರವಾರ : 20: 2011 - 12 , ದಿನಾಂಕ : 

06 - 08 - 2011 . 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಆದೇಶದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಸ್ಥಳೀಯ ಯೋಜನಾ ಪ್ರದೇಶದ ಮಹಾ ಯೋಜನೆಗೆ ದಿ: 
18 - 01 - 98 ರಂದು ಅಂತಿಮ ಅನುಮೋದನೆ ನೀಡಿ ಆದೇಶಿಸಿದೆ. 

ಮೇಲೆ ಓದಲಾದ ( 2) ರ ಪತ್ರದಲ್ಲಿ ಕಾರವಾರ ನಗರಾಭಿವೃದ್ಧಿ ಪ್ರಾಧಿಕಾರವು ಕಾರವಾರ ಸ್ಥಳಿಯ ಯೋಜನಾ ಪ್ರದೇಶದ ಮಹಾ 
ಯೋಜನೆಯನ್ನು ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 13 ( ಡಿ) ರನ್ವಯ ಪರಿಷ್ಕರಿಸಿ ಮಹಾ ಯೋಜನೆ 
( ಪರಿಷ್ಕೃತ- 1) ಯನ್ನು ರೂಪಿಸಿ ಇದೇ ಕಾಯ್ದೆಯ ಕಲಂ 13 (1) ರಡಿ ಸರ್ಕಾರದ ತಾತ್ಕಾಲಿಕ ಅನುಮೋದನೆ ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಸಿದೆ. 

ಮೇಲೆ ಓದಲಾದ (3) ರ ಏಕ ಕಡತದಲ್ಲಿ ನಗರ ಮತ್ತು ಗ್ರಾಮಾಂತರ ಯೋಜನಾ ನಿರ್ದೇಶಕರು, ಕಾರವಾರ ಪಟ್ಟಣದ ಜನಸಂಖ್ಯೆಯು 
2021ಕ್ಕೆ 2 ಲಕ್ಷಗಳಿಗೆ ಬೆಳವಣಿಗೆಯಾಗುವುದಾಗಿ ಅಂದಾಜಿಸಿ ಮಹಾ ಯೋಜನೆ ( ಪರಿಷ್ಕೃತ- 1) ಯನ್ನು ರೂಪಿಸಲಾಗಿದೆ. ಕಾರವಾರ ಪಟ್ಟಣದ 
ಜನಸಂಖ್ಯೆ , ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿ, ಹಾಲಿ ಬೆಳವಣಿಗೆಯ ಗತಿ ಹವಾಗುಣ, ರಸ್ತೆಗಳ ಹಾಲಿ ಪರಿಚಲನೆ ವ್ಯವಸ್ಥೆಯ ಸಮಸ್ಯೆಗಳನ್ನು 
ವಿಶ್ಲೇಷಿಸಿ ಯೋಜನಾ ತತ್ವಗಳಿಗನುಗುಣವಾಗಿ ಹಾಗೂ ಮಹಾ ಯೋಜನೆಯ ತಯಾರಿಕೆ ಬಗ್ಗೆ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ 
ಕಾಯ್ದೆ , 1961 ರ ಪ್ರಕರಣ (9) ರಿಂದ ( 12 ) ರವರೆಗೆ ನಿಗದಿಪಡಿಸಿರುವ ಅಂಶಗಳನ್ನು ಪರಿಗಣಿಸಿ, ನಗರದ ಯೋಜಿತ ಬೆಳವಣಿಗಾಗಿ ಪ್ರಸ್ತಾಪಿಸಿರುವ 
ಒಟ್ಟು 3444.55 ಹೆಕ್ಟೇರ್ ಪ್ರದೇಶದಲ್ಲಿ ವಸತಿಗಾಗಿ 1985 .76 ಹೆಕ್ಟೇರ್ (ಶೇ . 57.65) ವಾಣಿಜ್ಯಕ್ಕಾಗಿ 110.49 ಹೆಕ್ಟೇರ್ ( ಶೇ . 3.21 ) ಕೈಗಾರಿಕೆಗಾಗಿ 
184 .98 ಹೆಕ್ಟೇರ್ ( ಶೇ . 5.37 ) ಸಾರ್ವಜನಿಕ: ಅರೆ ಸಾರ್ವಜನಿಕ ವಲಯಕ್ಕೆ 112.19 ಹೆಕ್ಟೇರ್ ( ಶೇ . 3.26) ಉದ್ಯಾನವನ ಮತ್ತು ಬಯಲು ಜಾಗಗಳಿಗೆ 
344 .98 ಹೆಕ್ಟೇರ್ ( ಶೇ . 10.02) ಸಾರಿಗೆ ಮತ್ತು ಸಂಪರ್ಕ ವಲಯಕ್ಕೆ 679 .23 ಹೆಕ್ಟೇರ್ ( ಶೇ . 1971) ನಾಗರೀಕ ಸೌಲಭ್ಯಕ್ಕಾಗಿ 26 .92 ಹೆಕ್ಟೇರ್ ( ಶೇ . 
0.78) ಪ್ರದೇಶವನ್ನು ನಿಗದಿಪಡಿಸಲಾಗಿದೆ. ಮಹಾ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲು ಅಗತ್ಯವಿರುವ ವಲಯ ನಿಯಮಾವಳಿಗಳನ್ನು 
ರೂಪಿಸಲಾಗಿದೆ. ಸದರಿ ಮಹಾ ಯೋಜನೆಗೆ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ, 1961ರ ಕಲಂ 13( ಡಿ) ಹಾಗೂ 13 (1) 
ರನ್ವಯ ಸರ್ಕಾರದ ತಾತ್ಕಾಲಿಕ ಅನುಮೋದನೆ ನೀಡಲು ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. ಪ್ರಸ್ತಾವನೆಯನ್ನು ಪರಿಶೀಲಿಸಿದ 
ನಂತರ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ನಅಇ 272 ಬೆಮಪ್ರಾ 2011 , ಬೆಂಗಳೂರು, ದಿನಾಂಕ : 17 -10 - 2011 . 
ಮೇಲಿನ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕಾರವಾರ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ರೂಪಿಸಿರುವ ಮಹಾ 
ಯೋಜನೆ ( ಪರಿಷ್ಕೃತ-I) ಗೆ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 13 ( ಡಿ) ಹಾಗೂ 13(1) ರನ್ವಯ ತಾತ್ಕಾಲಿಕ 
ಅನುಮೋದನೆಯನ್ನು ನೀಡಲಾಗಿದೆ. 

ಮಹಾ ಯೋಜನೆ ( ಪರಿಷ್ಕ ತ - 1) ಗೆ, ತಾತ್ಕಾಲಿಕ ಅನುಮೋದನೆ ನೀಡಿದ ಗುರುತಾಗಿ ವರದಿ ಹಾಗೂ ನಕ್ಷೆಗಳ ಮೇಲೆ ಸರ್ಕಾರದ 
ಮುದ್ರೆಯನ್ನು ಹಾಕಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಸವರಾಜ ಬರದೇಲಿ 
ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ( ಪ) 

ನಗರಾಭಿವೃದ್ಧಿ ಇಲಾಖೆ 


೩೫೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


ಭಾಗ - ೧ 


6 . 


ಕಾರವಾರ ಪಟ್ಟಣದ ( ತಾತ್ಕಾಲಿಕ) ಮಹಾಯೋಜನೆ ( ಪ - 1) ಯ ಅಂಕಿ ಅಂಶಗಳ ಸ್ಕೂಲನೋಟ 
ಕ್ರಸಂ ಪರಿಶೀಲಿಸಬೇಕಾದ ವಿವರಗಳು 

ವಿವರಣೆ 
ಸ್ಥಳಿಯ ಯೋಜನಾ ಪ್ರದೇಶವನ್ನು ಸರ್ಕಾರವು ಘೋಷಿಸಿರುವ ಆದೇಶ ಸಂಖ್ಯೆ : ಹೆಚ್ ಎಂ ಎ 36 
ವಿವರಗಳು 

ಟಿಟಿಪಿ 76 ( 1) ದಿ : 20 - 06 - 1976 
2 . | ಸ್ಥಳೀಯ ಯೋಜನಾ ಪ್ರದೇಶದ ವಿಸ್ತೀರ್ಣ 

9656 ಹೆಕ್ಟೇರ್ 
3 . ಕೆ. ಟಿ . ಸಿ . ಪಿ . ಕಾಯ್ದೆಯಡಿಯಲ್ಲಿ ಕಲಂ 10 ರಂತೆ ಕ್ರಮ 

ಕರ್ನಾಟಕ ರಾಜ್ಯ ಪತ್ರದ 

ದಿ : 01 - 03 - 2007 ರಲ್ಲಿ ಪ್ರಕಟಿಸಿದೆ. 
2001 ಜನಗಣತಿಯಂತೆ ಸದರಿ ಪಟ್ಟಣದ ಜನಸಂಖ್ಯೆ 

79806 
2021ಕ್ಕೆ ಪ್ರಸ್ತಾಪಿಸಲಾದ ಜನಸಂಖ್ಯೆ 

2 ,00,000 
ಪ್ರತಿ 10 ವರ್ಷಕ್ಕೊಮ್ಮೆ ಜನಸಂಖ್ಯೆ : ಹೆಚ್ಚಳ ಪ್ರಮಾಣ 

23 . 45 % 
ಪ್ರತಿ ಹೆಕ್ಟೇರಿಗೆ ಪರಿಗಣಿಸಲಾದ ಜನಸಾಂದ್ರತೆ 

58 pph. 
| 8 , ಅಭಿವೃದ್ಧಿ ಹೊಂದಿರುವ ಒಟ್ಟು ಪ್ರದೇಶ (2009 ) 

2447 .98 ಹೆಕ್ಟೇರ್ 
ನಗರೀಕರಣ ಎಲ್ಲೆಯೆಂದು ಪ್ರಸ್ತಾಪಿಸಲಾದ ಒಟ್ಟು ವಿಸ್ತೀರ್ಣ 3444.55 ಹೆಕ್ಟೇರ್ 
ಸರ್ಕಾರದಿಂದ ಮಹಾ ಯೋಜನೆಗೆ ಅಂತಿಮ 

ಸಂಖ್ಯೆ: ನಅಇ 426 ಟಿಟಿಪಿ 97, 
ಅನುಮೋದನೆಗೊಂಡಿರುವ ಬಗ್ಗೆ ವಿವರಗಳು 

ದಿನಾಂಕ 18 - 01 - 1998 
ವರದಿಯಲ್ಲಿ ಈ ಕೆಳಕಂಡ ಅಂಶಗಳ ಬಗ್ಗೆ ಮಾಹಿತಿಯನ್ನು 
ಅಳವಡಿಸಲಾಗಿದೆ. 
ಅ) ಘನ ತ್ಯಾಜ್ಯ ವಸ್ತುಗಳ ನಿವೇಶನ ಗುರ್ತಿಸುವ ಕುರುತು 
( Solid waste management and Sewage treatment plant) 
ಆ ) ಭೂಕಂಪದ ಕುರಿತು ( Saftety measure against earth 
quake ) 

ಅಳವಡಿಸಿದೆ 
ಇ) ಅಂಗವಿಕರಿಗೆ ಸೌಲಭ್ಯಗಳನ್ನು ಒದಗಿಸುವ ಕುರಿತು (facility 
for Physically Handicapped) 

ಅಳವಡಿಸಿದೆ 
ಈ ) ಮಳೆ ನೀರು ಸಂಗ್ರಹಣೆ ಕುರಿತು ( Rain Water 
harvesting) 

ಅಳವಡಿಸಿದೆ 
ಉ ) ಸೂರ್ಯಕಿರಣಗಳಿಂದ ನೀರು ಕಾಯಿಸುವ ಕುರಿತು ( Solar 
water heater) 

ಅಳವಡಿಸಿದೆ 
ಊ ) ಏಕ ನಿವೇಶನದ ನಿಯಮಾವಳಿಗಳನ್ನು ಅಳವಡಿಸಿದೆ. 
) ಐ . ಡಿ .ಎಸ್ . ಎಂ . ಟಿ. ಯ ಯೋಜನೆಯ ವಿವರಗಳು 

ಅಳವಡಿಸಿದೆ 
ಭೂ ಬಳಕೆ ವಿವರಗಳು ( ನಕೆಗಳನ್ನು ಲಗತ್ತಿಸಿದೆ. 
ಕ್ರಮ 

ಹಾಲಿ ಭೂ ಬಳಕೆ 2009 ಉದ್ದೇಶಿತ ಭೂ ಬಳಕೆ 
ಭೂ ಉಪಯೋಗ 
ಸಂಖ್ಯೆ 

( ಹೆಕ್ಟೇರ್‌ಗಳಲ್ಲಿ) 2021 ( ಹೆಕ್ಟೇರ್‌ಗಳಲ್ಲಿ) 
ವಿಸ್ತೀರ್ಣ 

ವಿಸ್ತೀರ್ಣ 

( ಹೆ ) 
ವಸತಿ 

1216 . 34 49 . 69 | | 1985 .76 57. 65 
ವಾಣಿಜ್ಯ 

50. 70 

2 . 07 . 

- 110 . 49 3 .21 
ಕೈಗಾರಿಕೆ 

74.38 3. 04 184.98 5 .37 
ಸಾರ್ವಜನಿಕ / ಅರೆ ಸಾರ್ವಜನಿಕ 

59 . 09 

2 .41 112 .19 3 . 26 
ಉದ್ಯಾನವನ / ಆಟದ 

197 .55 8.07 344 .98 10 .02 
ಮೈದಾನ/ಬಯಲು ಪ್ರದೇಶ 
ನಾಗರೀಕ ಸೌಲಭ್ಯ 

7. 69 0.31 | 26.92 0 . 78 
ಸಾರಿಗೆ ಮತ್ತು ಸಂಚಾರ 

406 . 32 16. 60 | 679 .23 19 . 71 
ಖಾಲಿ ಪ್ರದೇಶ 

435 . 91 17 . 81 
ಒಟ್ಟು 

2447. 98 100 .00 3444.55 100.00 
ಜಲಾವೃತ ಪ್ರದೇಶ 

988 .43 

988. 43 
ವ್ಯವಸಾಯದ ಜಮೀನು ಹಾಗೂ ಬೆಟ್ಟ ಗುಡ್ಡಗಳು | 2198. 20 

1201. 63 
ಗುರುತಿಸಲಾಗದ ( unclassified) ಜಮೀನು 123 .88 

123 .88 
5758. 49 

- 5758.49 
ನಅಇ 272 ಬೆಮಪ್ರಾ 2011 | 

ಬಸವರಾಜ ಬರದೇಲಿ 
ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ( ಪ ) 

ನಗರಾಭಿವೃದ್ಧಿ ಇಲಾಖೆ 


12 


% 


ಒಟ್ಟು 


ಪಿ .ಆರ್. 2535 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


೩೫೯೯ 


ಶಿಕ್ಷಣ ಸಚಿವಾಲಯ 
ವಿಷಯ : ಕಾಲೇಜು ಶಿಕ್ಷಣ ವ್ಯಾಪ್ತಿಯಲ್ಲಿ ಬರುವ ಕಿತ್ತೂರು ರಾಣಿ ಚೆನ್ನಮ್ಮ ಪುರಸ್ಕಾರ ವನ್ನು 

ವಿದ್ಯಾರ್ಥಿನಿಯರಿಗೆ ನೀಡುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಇಡಿ 116 ಯೋಯೋಕ 2006 ದಿನಾಂಕ: 26 - 10 -2006 

(ಸ್ವೀಮರ 96 ಇಡಿ ( ಯುನಿಕ್ ) 2006 ದಿನಾಂಕ: 26 -10 - 2006. 

2 . ಕಾಶಿಇ 03 ಕಿರಾಚೆಪುವಿವೇ 2011 -12 ದಿನಾಂಕ: 01 - 08 - 2011 . 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ 2006 - 07ನೇ ಸಾಲಿನಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಪುರಸ್ಕಾರ ಕಾರ್ಯಕ್ರಮವನ್ನು 
ಅನುಷ್ಠಾನಗೊಳಿಸಲಾಗಿದ್ದು , ಅದರಂತೆ ದ್ವಿತೀಯ ಪಿಯುಸಿ, ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿನಿಯರಲ್ಲಿ ಬಡತನ ರೇಖೆಗಿಂತ 
ಕೆಳಗಿದ್ದು, ಬಿಪಿಎಲ್ ಕಾರ್ಡ್ ಹೊಂದಿರುವ ಪ್ರತಿ ಜಿಲ್ಲೆಯ 10 ವಿದ್ಯಾರ್ಥಿನಿಯರಿಗೆ ವೃತ್ತಿ ಶಿಕ್ಷಣ ಪಡೆಯಲು ಅನುಕೂಲವಾಗುವಂತೆ ಅವರುಗಳು ಸಿಇಟಿ 
ಘಟಕದಲ್ಲಿ ಪಾವತಿಸುವ ಪ್ರವೇಶ ಶುಲ್ಕವನ್ನು ವೃತ್ತಿ ಶಿಕ್ಷಣ ಕೋರ್ಸ್ ಮುಗಿಯುವವರೆಗೆ ಪುರಸ್ಕಾರ ರೂಪದಲ್ಲಿ ನೀಡಲಾಗುತ್ತಿದೆ. 

ಕಿತ್ತೂರು ರಾಣಿ ಚೆನ್ನಮ್ಮ ಪುರಸ್ಕಾರ ಅನುದಾನ ಹಂಚಿಕೆ ಮಾಡುವ ಬಗ್ಗೆ ಈ ಹಿಂದಿನ ಆದೇಶವನ್ನು ಭಾಗಶಃ ಮಾರ್ಪಾಡು ಮಾಡಿ ಈ 
ಕೆಳಕಂಡಂತೆ ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಇಡಿ 69 ಹೆಚ್ ಪಿಯು 2011 ಬೆಂಗಳೂರು, ದಿನಾಂಕ : 21ನೇ ಅಕ್ಟೋಬರ್ 2011 
ಕಿತ್ತೂರು ರಾಣಿ ಚೆನ್ನಮ್ಮ ಪುರಸ್ಕಾರ ವನ್ನು 2011 -12ನೇ ಶೈಕ್ಷಣಿಕ ಸಾಲಿನಿಂದ ಜಾರಿಗೆ ಬರುವಂತೆ ಸರ್ಕಾರಿ / ಅನುದಾನಿತ/ ಅನುದಾನ ರಹಿತ 
ಮತ್ತು ಕರ್ನಾಟಕ ರಾಜ್ಯದ ವಿಶ್ವವಿದ್ಯಾಲಯಗಳ ವ್ಯಾಪ್ತಿಗೆ ಒಳಪಡುವ ತಾಂತ್ರಿಕ / ವೈದ್ಯಕೀಯ /ಕೃಷಿ/ತೋಟಗಾರಿಗೆ ಕಾಲೇಜುಗಳಲ್ಲಿ ಸರ್ಕಾರಿ ಶುಲ್ಕ 
ಪಾವತಿಸಿ ವಿದ್ಯಾಭ್ಯಾಸ ಮಾಡುತ್ತಿರುವ ಬಡತನ ರೇಖೆಗಿಂತ ಕೆಳಗಿದ್ದು ದ್ವಿತೀಯ ಪಿ . ಯು . ಸಿ. ಪರೀಕ್ಷೆಯಲ್ಲಿ ಅತೀ ಹೆಚ್ಚು ಅಂಕ ಪಡೆದಿರುವ 
ವಿದ್ಯಾರ್ಥಿನಿಯರಿಗೆ ಮಾತ್ರ ಈ ಕೆಳಕಂಡ ನಿಬಂಧನೆಗೆ ಒಳಪಟ್ಟು ಮಂಜೂರು ಮಾಡಿ ಆದೇಶಿಸಿದೆ. 

( ಅ) ಕಿತ್ತೂರು ರಾಣಿ ಚೆನ್ನಮ್ಮ ಪುರಸ್ಕಾರ ವನ್ನು ( ವಿದ್ಯಾರ್ಥಿನಿಯರಿಗೆ ಮಾತ್ರ) 2011- 12ನೇ ಸಾಲಿಗೆ ಒಟ್ಟು ರೂ . 80.50 ಲಕ್ಷಗಳನ್ನು 
ಬಿಡುಗಡೆ ಮಾಡಲಾಗಿದ್ದು , ಇದರಲ್ಲಿ ಬೆಂಗಳೂರು ನಗರ ಜಿಲ್ಲೆಗೆ ರೂ . 7.00 ಲಕ್ಷ ಹಾಗೂ ಉಳಿದ ಪ್ರತಿಯೊಂದು ಜಿಲ್ಲೆಗೆ ರೂ . 2 .53 ಲಕ್ಷಗಳಂತೆ 
ಹಂಚಿಕೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಿಸಿದ ವೆಚ್ಚವನ್ನು 2202 - 03 -107 -1 -13 -117 ರಡಿಯಲ್ಲಿ ಭರಿಸತಕ್ಕದ್ದು. 

( ಆ) ಒದಗಿಸಿರುವ ಅನುದಾನದಲ್ಲಿ ವೆಚ್ಚವಾದ/ಉಳಿದ ಅನುದಾನದ ಅಂಕಿ ಅಂಶಗಳನ್ನು ಲೆಕ್ಕಾಚಾರ ಮಾಡಿಕೊಳ್ಳತಕ್ಕದ್ದು 

( ) ಪ್ರಥಮ ವರ್ಷದಲ್ಲಿ ವ್ಯಾಸಂಗ ಮಾಡಿದ್ದ ವಿದ್ಯಾರ್ಥಿಗಳಿಗೆ ಈಗಾಗಲೇ ವಿದ್ಯಾರ್ಥಿ ವೇತನವನ್ನು ಮಂಜೂರು ಮಾಡಿದ್ದಲ್ಲಿ 
ಅವರಿಗೆ ಮಾತ್ರ ಮುಂದುವರೆಸತಕ್ಕದ್ದು. 

(ಈ ) ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿನಿಯರಿಗೆ ಶುಲ್ಕ ಮರುಪಾವತಿ ಬಗ್ಗೆ ತಾಂತ್ರಿಕ ಶಿಕ್ಷಣ ಇಲಾಖೆಯ ಕ್ರಮ 
ಕೈಗೊಳ್ಳತಕ್ಕದ್ದು . 

( ಉ ) ಸರ್ಕಾರಿ ಆದೇಶ ಸಂಖ್ಯೆ ಇಡಿ 116 ಯೋಯೋಕ 2006 ದಿನಾಂಕ: 26 -10 -2006 (ಸ್ವೀಮರ 96 
ಇಡಿ ( ಯುನಿಕ್ ) 2006 ದಿನಾಂಕ: 26 - 10 - 2006ರ ಸರ್ಕಾರಿ ಆದೇಶದಲ್ಲಿನ ಷರತ್ತು/ನಿಬಂಧನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಐ. ಎಫ್ . ಮಾಗಿ | 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 2536 

ಶಿಕ್ಷಣ ಇಲಾಖೆ ( ಯೋಜನೆ) 

ಶಿಕ್ಷಣ ಸಚಿವಾಲಯ 
ವಿಷಯ : ಕಾಲೇಜು ಶಿಕ್ಷಣ ವ್ಯಾಪ್ತಿಯಲ್ಲಿ ಬರುವ ಸರ್. ಸಿ . ವಿ . ರಾಮನ್ ಮತ್ತು ಸಂಚಿ ಹೊನ್ನಮ್ಮ ವಿದ್ಯಾರ್ಥಿ ವೇತನಗಳ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ : ಇಡಿ 250 ಯೋಯೋಕ 2001 ದಿನಾಂಕ 06 - 08 - 2002 

2) ಸರ್ಕಾರದ ಆದೇಶ ಸಂಖ್ಯೆ : ಇಡಿ 119 ಯೋಯೋಕ 2001 ದಿನಾಂಕ 16 - 08 - 2001 
3) ಸರ್ಕಾರದ ಆದೇಶ ಸಂಖ್ಯೆ : ಇಡಿ 125 ( ಎ) ಯೋಯೋಕ 2002 ದಿನಾಂಕ 06 - 09 - 2002 

4) ಸರ್ಕಾರದ ಆದೇಶ ಸಂಖ್ಯೆ : ಇಡಿ 276 ಯೋಯೋಕ 2002 ದಿನಾಂಕ 18 - 11 - 2002 
ಪ್ರಸ್ತಾವನೆ : 

(1) ಮೇಲೆ ಓದಲಾದ (1 ಮತ್ತು 2) ರ ಸರ್ಕಾರಿ ಆದೇಶಗಳಲ್ಲಿ 2001- 02ನೇ ಸಾಲಿನಿಂದ ಸರ್. ಸಿ.ವಿ . ರಾಮನ್ ವಿದ್ಯಾರ್ಥಿ 
ವೇತನವನ್ನು ಮತ್ತು ಮೇಲೆ ಓದಲಾದ ( 3 ಮತ್ತು 4) ರ ಸರ್ಕಾರಿ ಆದೇಶಗಳಲ್ಲಿ 2002 - 03ನೇ ಸಾಲಿನಿಂದ ಸಂಚಿ ಹೊನ್ನಮ್ಮ ವಿದ್ಯಾರ್ಥಿ 
ವೇತನಗಳನ್ನು ಕ್ರಮವಾಗಿ ಪದವಿ ಮಟ್ಟದಲ್ಲಿ ವಿಜ್ಞಾನ ವಿಷಯವನ್ನು ಅಭ್ಯಸಿಸುವ ವಿದ್ಯಾರ್ಥಿಗಳಿಗೆ ಹಾಗೂ ಪದವಿ ತರಗತಿಯಲ್ಲಿ ವ್ಯಾಸಾಂಗ ಮಾಡುವ 
ವಿದ್ಯಾರ್ಥಿನಿಯರಿಗೆ ಅವರುಗಳು ದ್ವಿತೀಯ ಪಿ . ಯು . ಸಿ. ಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಅರ್ಹತೆ ಮತ್ತು ಜೇಷ್ಠತೆಯನ್ನು ಪರಿಗಣಿಸಿ ಕಾಲೇಜು 
ಶಿಕ್ಷಣ ಇಲಾಖಾ ವ್ಯಾಪ್ತಿಗೆ ಒಳಪಡುವ ಸರ್ಕಾರಿ ಹಾಗೂ ಖಾಸಗಿ ಅನುದಾನಿತ ಕಾಲೇಜುಗಳ ವಿದ್ಯಾರ್ಥಿ/ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನಗಳನ್ನು 
ಮಂಜೂರು ಮಾಡಿ ಆದೇಶಿಸಲಾಗಿದೆ. 

(2) ಸರ್. ಸಿ. ವಿ. ರಾಮನ್ ವಿದ್ಯಾರ್ಥಿ ವೇತನ ಮತ್ತು ಸಂಚಿ ಹೊನ್ನಮ್ಮ ವಿದ್ಯಾರ್ಥಿ ವೇತನಗಳ ಅನುದಾನ ಹಂಚಿಕೆ ಮಾಡುವ 
ಬಗ್ಗೆ ಈ ಹಿಂದಿನ ಆದೇಶವನ್ನು ಭಾಗಶಃ ಮಾರ್ಪಾಡು ಮಾಡಿ ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 


೩೬೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


ಭಾಗ- ೧ 


ಸರ್ಕಾರದ ಆದೇಶ ಸಂಖ್ಯೆ : ಇಡಿ 68 ಹೆಚ್ ಪಿಯು 2011 ಬೆಂಗಳೂರು, ದಿನಾಂಕ : 21ನೇ ಅಕ್ಟೋಬರ್ 2011 
"ಸರ್. ಸಿ. ವಿ .ರಾಮನ್ ಮತ್ತು ಸಂಚಿ ಹೊನ್ನಮ್ಮ ವಿದ್ಯಾರ್ಥಿ ವೇತನಗಳನ್ನು 2011 -12ನೇ ಶೈಕ್ಷಣಿಕ ಸಾಲಿನಿಂದ ಜಾರಿಗೆ ಬರುವಂತೆ ಸರ್ಕಾರಿ 
ಹಾಗೂ ಖಾಸಗಿ ಅನುದಾನಿತ ಪದವಿ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿ/ ವಿದ್ಯಾರ್ಥಿನಿಯರಿಗೆ ಈ ಕೆಳಕಂಡ ನಿಬಂಧನೆಗೆ ಒಳಪಟ್ಟು 
ಮಂಜೂರು ಮಾಡಿ ಆದೇಶಿಸಿದೆ. 

( ಅ) ಸಂಚಿ ಹೊನ್ನಮ್ಮ ವಿದ್ಯಾರ್ಥಿ ವೇತನಕ್ಕಾಗಿ (ವಿದ್ಯಾರ್ಥಿನಿಯರಿಗೆ ಮಾತ್ರ) 2011- 12ನೇ ಸಾಲಿಗೆ ಒಟ್ಟು ರೂ . 123.50 ಲಕ್ಷಗಳನ್ನು 
ಬಿಡುಗಡೆ ಮಾಡಲಾಗಿದ್ದು, ಇದರಲ್ಲಿ ಬೆಂಗಳೂರು ನಗರ ಜಿಲ್ಲೆಗೆ ರೂ . 10.00ಲಕ್ಷ ಹಾಗೂ ಉಳಿದ ಪ್ರತಿಯೊಂದು ಜಿಲ್ಲೆಗೆ ರೂ . 3.91 ಲಕ್ಷಗಳಂತೆ 
ಹಂಚಿಕೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಿಸಿದ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ 2202 - 03 -107 - 1-12 - 117² ರಡಿಯಲ್ಲಿ ಭರಿಸತಕ್ಕದ್ದು. 

( ಆ) ಸರ್.ಸಿ . ವಿ . ರಾಮನ್ ವಿದ್ಯಾರ್ಥಿ ವೇತನಕ್ಕಾಗಿ 2011 -12ನೇ ಸಾಲಿಗೆ ಒಟ್ಟು ರೂ . 90.50 ಲಕ್ಷಗಳನ್ನು ಬಿಡುಗಡೆ 
ಮಾಡಲಾಗಿದ್ದು, ಇದರಲ್ಲಿ ಬೆಂಗಳೂರು ನಗರ ಜಿಲ್ಲೆಗೆ ರೂ . 8.00 ಲಕ್ಷ ಹಾಗೂ ಉಳಿದ ಪ್ರತಿಯೊಂದು ಜಿಲ್ಲೆಗೆ ರೂ . 2.84 ಲಕ್ಷಗಳಂತೆ ಹಂಚಿಕೆ 
ಮಾಡಲಾಗಿದೆ. ಇದಕ್ಕೆ ಸಂಬಂಧಿಸಿದ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ 2202 - 03 -107 -1 - 10 - 117 ರಡಿಯಲ್ಲಿ ಭರಿಸತಕ್ಕದ್ದು . 

( ಇ) ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯಾಬಲವನ್ನು ಲೆಕ್ಕಾಚಾರ ಮಾಡತಕ್ಕದ್ದು. 
( ಈ ) ಈ ವಿದ್ಯಾರ್ಥಿ ವೇತನವು ನೇರವಾಗಿ ವಿದ್ಯಾರ್ಥಿಗಳಿಗೆ ತಲುಪತಕ್ಕದ್ದು . 

(ಉ ) 2010 -11ನೇ ಸಾಲಿನಲ್ಲಿ ವಿತರಿಸಿರುವ ವಿದ್ಯಾರ್ಥಿ ವೇತನದಲ್ಲಿ ವಿದ್ಯಾರ್ಥಿ/ ವಿದ್ಯಾರ್ಥಿನಿಯರ ಸಂಖ್ಯೆಯನ್ನು ಪ್ರತ್ಯೇಕವಾಗಿ 
ನೀಡತಕ್ಕದ್ದು. 

(ಊ ) ಈ ಅನುದಾನಕ್ಕೆ ಸಂಬಂಧಪಟ್ಟಂತೆ 2001 -2002 ಹಾಗೂ 2002 - 2003ರಲ್ಲಿ ಹೊರಡಿಸಲಾದ ಸರ್ಕಾರಿ ಆದೇಶಗಳಲ್ಲಿನ 
ಷರತ್ತು /ನಿಬಂಧನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಐ .ಎಫ್ . ಮಾಗಿ. 

ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ. ಆರ್. 2537 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಶಿಕ್ಷಣ ಇಲಾಖೆ ( ಯೋಜನೆ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆ ಆಳಂದ ತಾಲ್ಲೂಕುಕೋತನಹಿಪ್ಪರಗಾ ಬಳಿ ಬೆಳಕೊಳಾ ನಾಲೆಗೆ ಅಡ್ಡಲಾಗಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣ 

ಈ ಕಾಮಗಾರಿಯ ಅಂದಾಜಿಗೆ ಎ . ಐ. ಬಿ . ಪಿ . ಕಾರ್ಯಕ್ರಮದಡಿ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 236 ಮಸಾವಿ 2009 (9) ದಿನಾಂಕ : 19 - 08 - 2010 

2. ದಿನಾಂಕ: 28 - 03 - 2011ರ ಮುಖ್ಯ ಇಂಜಿನಿಯರ್ ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರ ರವರ ಪತ್ರ ಸಂಖ್ಯೆ: 

ಮುಇ೦/ ಸನೀ ( ಉ ) ವ / ಬಿಜೆಪಿ / ಎಇ- 5/ 2010 - 11 /1695 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಗುಲ್ಬರ್ಗಾ ಜಿಲ್ಲೆ ಆಳಂದ ತಾಲ್ಲೂಕು ಕೋತನಹಿಪ್ಪರಗಾ ಬಳಿ ಬೆಳಕೊಳಾ ನಾಲೆಗೆ 
ಆಡ್ಡಲಾಗಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣ ಕಾಮಗಾರಿಯ ರೂ . 660 .00 ಲಕ್ಷ ಮೊತ್ತದ ಅಂದಾಜಿಗೆ ತಾತ್ತಿಕ ಆಡಳಿತಾತ್ಮಕ ಅನುಮೋದನೆ ನೀಡಿ 
ಭಾರತ ಸರ್ಕಾರದ ಅನುಮೋದನೆಗಾಗಿ ಸಲ್ಲಿಸಲಾಗಿತ್ತು. ಈ ಪ್ರಸ್ತಾವನೆಗೆ ಭಾರತ ಸರ್ಕಾರದ ಪತ್ರದ ಸಂಖ್ಯೆ F No. 41(1)/ PF -1/ 2010-1455 dated 
25-03- 2011 ರಲ್ಲಿ ಅನಮೋದನೆ ದೊರಕಿರುತ್ತದೆ . ಈ ಕಾಮಗಾರಿಯ ಅಂದಾಜಿಗೆ ದಿನಾಂಕ 09 - 05 - 2011 ರಂದು ನಡೆದ ತಾಂತ್ರಿಕ ಮೌಲ್ಯ ನಿರ್ಣಯ 
ಸಮಿತಿಯ ಸಭೆಯಲ್ಲಿ ತೀರುವಳಿ ದೊರಕಿರುತ್ತದೆ. ಅಂದಾಜು ಮೊತ್ತ ರೂ . 5.00 ಕೋಟಿಮೀರಿರುವುದರಿಂದ ನಿಯಮಾನುಸಾರ ಈ ಕಾಮಗಾರಿಯ 
ಅಂದಾಜನ್ನು ಸಚಿವ ಸಂಪುಟದ ಮುಂದೆ ಮಂಡಿಸಿ ಅನುಮೋದನೆ ಪಡೆಯಲಾಗಿದೆ. 

ಮೇಲ್ಕಂಡ ಕಾಮಗಾರಿಯ ಅಂದಾಜು ಪಟ್ಟಿಯನ್ನು 2011- 12ನೇ ಸಾಲಿಗೆ ಮುಂದುವರೆಸಿರುವ 2010 -11ನೇ ಸಾಲಿನ ದರಪಟ್ಟಿಯ 
ದರಗಳನ್ನಳವಡಿಸಿ ತಯಾರಿಸಲಾಗಿದ್ದು ಉದ್ದೇಶಿತ ಕೆರೆ ಏರಿಯ ಉದ್ದ 555.000 ಮೀ . ಗರಿಷ್ಠ ಎತ್ತರ 14.00 ಮೀ . ಹಾಗೂ ಏರಿಯ ಮೇಲ್ಬಾಗದ 
ಅಗಲ 2 .50 ಮೀ . ಆಗಿದ್ದು 68.00 ಮೀ . ಉದ್ದದ ಫ್ರೀ ಓವರ್ ಫಾಲ್ ಮಾದರಿಯ ಕೋಡಿಯನ್ನು ನಿರ್ಮಿಸಲು ವಿನ್ಯಾಸಿಸಲಾಗಿದೆ. ಈ ಕೆರೆಯ 
ನೀರು ಶೇಕರಣಾ ಸಾಮರ್ಥ್ಯವು 0.79 ದಶಲಕ್ಷ ಘನ ಮೀ . ಆಗಿದ್ದು ಈ ಯೋಜನೆಯಿಂದ 340 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸಲು 
ಉದ್ದೇಶಿಸಲಾಗಿದೆ. ಯೋಜನೆಯ ಲಾಭ ವೆಚ್ಚದ ಅನುಪಾತ 1.05 ಆಗಿರುತ್ತದೆ. 

- ರೂ . 650.00 ಲಕ್ಷಗಳ ಅಂದಾಜು ಮೊತ್ತದ ಈ ಕಾಮಗಾರಿಯ ಅಂದಾಜಿಗೆ ಲೆಕ್ಕ ಶೀರ್ಷಿಕೆ “ 4702 - 00 - 101 -1 - 10 - 139 ಎ . ಐ. ಬಿ. ಪಿ. 
ಕಾಮಗಾರಿಗಳು ” ರಡಿಯಲ್ಲಿ ಈ ಹಿಂದೆ ನೀಡಿರುವ ಆಡಳಿತಾತ್ಮಕ ಅನುಮೋದನೆಯನ್ನು ಸ್ಥಿರಗೊಳಿಸಲು ಪರಿಗಣಿಸಿದೆ. 

ಮೇಲ್ಕಂಡ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 96 ಮಸಾವಿ 2011 (2) ( ತಾಂತ್ರಿಕ) ಬೆಂಗಳೂರು, ದಿನಾಂಕ : 20ನೇ ಅಕ್ಟೋಬರ್ 2011 

ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಗುಲ್ಬರ್ಗಾ ಜಿಲ್ಲೆ ಆಳಂದ ತಾಲ್ಲೂಕು ಕೋತನಹಿಪ್ಪರಗಾ ಬಳಿ ಬೆಳಕೊಳಾ 
ನಾಲೆಗೆ ಅಡ್ಡಲಾಗಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣ ಕಾಮಗಾರಿಯ ರೂ . 660. 00 ಲಕ್ಷ ಮೊತ್ತದ ಅಂದಾಜಿಗೆ ( ರೂ . ಆರು ನೂರ ಅರವತ್ತು ಲಕ್ಷಗಳು 
ಮಾತ್ರ) ಮೊತ್ತದ ಅಂದಾಜು ಪಟ್ಟಿಗೆ ಸರ್ಕಾರವು ಈ ಹಿಂದೆ ನೀಡಲಾಗಿರುವ ಆಡಳಿತಾತ್ಮಕ ಅನುಮೋದನೆಯನ್ನು ಸ್ಥಿರಗೊಳಿಸಲಾಗಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ: ಲೋಇ- 622 - ಆಕೋ -11 ದಿನಾಂಕ: 20 - 08 - 2011 ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 2538 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


೩೬೦೧ 


ಎ 


. 


- ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆ ಸೇಡಂ ತಾಲ್ಲೂಕು ಸಂಗಾವಿ ಗ್ರಾಮದ ಹತ್ತಿರ ಕಾಗಿನಾ ನದಿಗೆ ಅಡ್ಡಲಾಗಿ ಸೇತುವೆ ಸಹಿತ ಬ್ಯಾರೇಜ್ 

ನಿರ್ಮಾಣ ಕಾಮಗಾರಿಯ ಅಂದಾಜಿಗೆ ಎ . ಐ. ಬಿ . ಪಿ . ಕಾರ್ಯಕ್ರಮದಡಿ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 236 ಮಸಾವಿ 2009 ( 4) ದಿನಾಂಕ: 30 - 07 - 2010 | 

2. ದಿನಾಂಕ: 29 - 03 - 2011ರ ಮುಖ್ಯ ಇಂಜಿನಿಯರ್ ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರ ರವರ ಪತ್ರ ಸಂಖ್ಯೆ : 

ಮುಇ೦ / ಸನೀ ( ಉ ) ವ / ಬಿಜೆಪಿ/ ಪಿ . ಬಿ - 14 /2010 -11 /1796 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಗುಲ್ಬರ್ಗಾ ಜಿಲ್ಲೆ ಸೇಡಂ ತಾಲ್ಲೂಕು ಸಂಗಾವಿ ಗ್ರಾಮದ ಹತ್ತಿರ ಕಾಗಿನಾ ನದಿಗೆ 
ಅಡ್ಡಲಾಗಿ ಸೇತುವೆ ಸಹಿತ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯ ರೂ . 1250.00 ಲಕ್ಷ ಮೊತ್ತದ ಅಂದಾಜಿಗೆ ತಾತ್ವಿಕ ಆಡಳಿತಾತ್ಮಕ ಅನುಮೋದನೆ 
ನೀಡಿ ಭಾರತ ಸರ್ಕಾರದ ಅನುಮೋದನೆಗಾಗಿ ಸಲ್ಲಿಸಲಾಗಿತ್ತು . ಈ ಪ್ರಸ್ತಾವನೆಗೆ ಭಾರತ ಸರ್ಕಾರದ ಪತ್ರದ ಸಂಖ್ಯೆ F No. 41(1)/ PF-1/ 2010-1455 
dated 25 -03-2011 ರಲ್ಲಿ ಅನುಮೋದನೆ ದೊರಕಿರುತ್ತದೆ. ಈ ಕಾಮಗಾರಿಯ ಅಂದಾಜಿಗೆ ದಿನಾಂಕ 09 - 05 -2011 ರಂದು ನಡೆದ ತಾಂತ್ರಿಕ ಮೌಲ್ಯ 
ನಿರ್ಣಯ ಸಮಿತಿಯ ಸಭೆಯಲ್ಲಿ ತೀರುವಳಿ ದೊರಕಿರುತ್ತದೆ . ಅಂದಾಜು ಮೊತ್ತ ರೂ . 5.00 ಕೋಟಿ ಮೀರಿರುವುದರಿಂದ ನಿಯಮಾನುಸಾರ ಈ 
ಕಾಮಗಾರಿಯ ಅಂದಾಜನ್ನು ಸಚಿವ ಸಂಪುಟದ ಮುಂದೆ ಮಂಡಿಸಿ ಅನುಮೋದನೆ ಪಡೆಯಲಾಗಿದೆ. 

ಮೇಲ್ಕಂಡ ಕಾಮಗಾರಿಯ ಅಂದಾಜು ಪಟ್ಟಿಯನ್ನು 2011 - 12ನೇ ಸಾಲಿಗೆ ಮುಂದುವರೆಸಿರುವ 2010 -11ನೇ ಸಾಲಿನ ದರಪಟ್ಟಿಯ 
ದರಗಳನ್ನಳವಡಿಸಿ ತಯಾರಿಸಲಾಗಿದ್ದು ಬ್ಯಾರೇಜ್ ಉದ್ದ 180.00 ಮೀ , ಮೇಲ್ಬಾಗದಲ್ಲಿ ರಸ್ತೆ ಅಗಲ 4 . 25ಮೀ . ಹಾಗೂ 1.70ಮೀX3.00 ಮೀ . 
ಅಳತೆಯ 71 ಕಿಂಡಿಗಳೊಂದಿಗೆ ವಿನ್ಯಾಸಿಸಲಾಗಿದೆ. ಈ ಯೋಜನೆಯಿಂದ 630 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸಲು ವಿನ್ಯಾಸಿಸಿದ್ದು, ಲಾಭ 
ವೆಚ್ಚದ ಅನುಪಾತ 1.51 ಆಗಿರುತ್ತದೆ. 

- ರೂ . 1250 . 00 ಲಕಗಳ ಅಂದಾಜು ಮೊತ್ತದ ಈ ಕಾಮಗಾರಿಯ ಅಂದಾಜಿಗೆ ಲೆಕ್ಕ ಶೀರ್ಷಿಕೆ “4702 - 00 - 101 - 1 - 10 - 139 ಎ . ಐ . ಬಿ . ಪಿ . 
ಕಾಮಗಾರಿಗಳು ” ರಡಿಯಲ್ಲಿ ಈ ಹಿಂದೆ ನೀಡಿರುವ ಆಡಳಿತಾತ್ಮಕ ಅನುಮೋದನೆಯನ್ನು ಸ್ಥಿರಗೊಳಿಸಲು ಪರಿಗಣಿಸಿದೆ. 

ಮೇಲ್ಕಂಡ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಣ 96 ಮಸಾವಿ 2011 ( 3) ( ತಾಂತ್ರಿಕ) ಬೆಂಗಳೂರು, ದಿನಾಂಕ : 20ನೇ ಅಕ್ಟೋಬರ್ 2011 

ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಗುಲ್ಬರ್ಗಾ ಜಿಲ್ಲೆ ಸೇಡಂ ತಾಲ್ಲೂಕು ಸಂಗಾವಿ ಗ್ರಾಮದ ಹತ್ತಿರ ಕಾಗಿನಾ 
ನದಿಗೆ ಅಡ್ಡಲಾಗಿ ಸೇತುವೆ ಸಹಿತ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯ ರೂ . 1250.00 ಲಕ್ಷ ಮೊತ್ತದ ಅಂದಾಜಿಗೆ ( ರೂ . ಒಂದು ಸಾವಿರದ ಇನ್ನೂರ 
ಐವತ್ತು ಲಕ್ಷಗಳು ಮಾತ್ರ) ಮೊತ್ತದ ಅಂದಾಜು ಪಟ್ಟಿಗೆ ಸರ್ಕಾರವು ಈ ಹಿಂದೆ ನೀಡಲಾಗಿರುವ ಆಡಳಿತಾತ್ಮಕ ಅನುಮೋದನೆಯನ್ನು ಸ್ಥಿರಗೊಳಿಸಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ: ಲೋಇ- 622 - ಆ -1/11 ದಿನಾಂಕ: 20 - 08 - 2011 ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 2539 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ ) 

ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಸಚಿವಾಲಯ 
ವಿಷಯ : ಶ್ರೀ ರಾಮರೂಢ ಕನ್ನಡ ಸಾಂಸ್ಕೃತಿಕ ಅಭಿವೃದ್ಧಿ ಸಂಸ್ಥೆ , ಬಾಗಲಕೋಟೆ ವತಿಯಿಂದ ನಿರ್ಮಿಸುತ್ತಿರುವ ಸಾಂಸ್ಕೃತಿಕ ಭವನಕ್ಕೆ 

ಅನುದಾನ ಮಂಜೂರು ಮಾಡುವ ಬಗ್ಗೆ . 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಕಸಂವಾಪ್ರ 509 ಕಸಧ 2010, ದಿನಾಂಕ 21 - 02 - 2011 

2 . ನಿರ್ದೆಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬೆಂಗಳೂರು ರವರ ಪತ್ರ ಸಂಖ್ಯೆ : ಕಸನಿ:ಭವನ: 03:2011 -12 

ದಿನಾಂಕ: 27 - 07 - 2011 
ಪ್ರಸ್ತಾವನೆ : 

ಶ್ರೀ ರಾಮರೂಢ ಕನ್ನಡ ಸಾಂಸ್ಕೃತಿಕ ಅಭಿವೃದ್ಧಿ ಸಂಸ್ಥೆ , ಬಾಗಲಕೋಟೆ ವತಿಯಿಂದ ನಿರ್ಮಿಸುತ್ತಿರುವ ಸಾಂಸ್ಕೃತಿಕ ಭವನಕ್ಕೆ ರೂ . 3. 00 ಲಕ್ಷ 
ಅನುದಾನವನ್ನು 2010 - 11ನೇ ಸಾಲಿನಲ್ಲಿ ಓದಲಾದ (1) ರ ಆದೇಶದಲ್ಲಿ ಮಂಜೂರು ಮಾಡಿದ್ದು, ಲೆಕ್ಕಶೀರ್ಷಿಕೆಯಲ್ಲಿ ಹಣದ ಕೊರತೆ ಇದ್ದುದರಿಂದ 
ಖಜಾನೆ ಇಲಾಖೆಯಲ್ಲಿ ಹಣ ಡ್ರಾ ಮಾಡಲು ಸಾಧ್ಯವಾಗಿರುವುದಿಲ್ಲ ಆದುದರಿಂದ ಈ ಮೊತ್ತವನ್ನು 2011 - 12ನೇ ಸಾಲಿನಲ್ಲಿ ನವೀಕರಿಸಿ ಮಂಜೂರು 
ಮಾಡಲು ನಿರ್ದೆಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರವರು ಮೇಲೆ ಓದಲಾದ (2) ರ ಪತ್ರದಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಇದನ್ನು 
ಪರಿಶೀಲಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಸಂವಾಪ್ರ 1127 ಕಸಧ 2011 ಬೆಂಗಳೂರು, ದಿನಾಂಕ : 18ನೇ ಅಕ್ಟೋಬರ್ 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀ ರಾಮರೂಢ ಕನ್ನಡ ಸಾಂಸ್ಕತಿಕ ಅಭಿವೃದ್ಧಿ ಸಂಸ್ಥೆ , ಬಾಗಲಕೋಟೆ ವತಿಯಿಂದ 
ನಿರ್ಮಿಸುತ್ತಿರುವ ಸಾಂಸ್ಕೃತಿಕ ಭವನಕ್ಕೆ ರೂ . 3,00.000 /- (ಮೂರು ಲಕ್ಷ ರೂಪಾಯಿ ಮಾತ್ರ) ಗಳನ್ನು ಅಧ್ಯಕ್ಷರು, ಶ್ರೀ ರಾಮರೂಢ ಕನ್ನಡ ಸಾಂಸ್ಕೃತಿಕ 
ಅಭಿವೃದ್ಧಿ ಸಂಸ್ಥೆ , ಬಾಗಲಕೋಟೆ, ರವರಿಗೆ ಕೆಳಕಂಡ ಷರತ್ತಿಗೆ ಒಳಪಟ್ಟು ಬಿಡುಗಡೆ ಮಾಡಲು ಆಯುಕ್ತರು , ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, 
ಬೆಂಗಳೂರು ರವರಿಗೆ ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 

ದಿನಾಂಕ 21 - 02 - 2011 ರ ಸರ್ಕಾರಿ ಆದೇಶ ಸಂಖ್ಯೆ: ಕಸಂವಾಪ್ರ 509 ಕಸಧ 2010ನ್ನು ರದ್ದುಗೊಳಿಸಿದೆ. 


೩೬೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


ಭಾಗ - ೧ 


ಷರತ್ತುಗಳು 

1) ಬಿಡುಗಡೆ ಮಾಡಲಾದ ಅನುದಾನವನ್ನು ಉದ್ದೇಶಿತ ಕಾಮಗಾರಿಗಳಿಗೆ ಮಾತ್ರ ಬಳಸತಕ್ಕದ್ದು . 
2) ಬಿಡುಗಡೆ ಮಾಡಲಾದ ಅನುದಾನ ಸಮರ್ಪಕವಾಗಿ ಬಳಕೆಯಾದ ಬಗ್ಗೆ ಹಣಬಳಕೆ ಪ್ರಮಾಣ ಪತ್ರವನ್ನು ಪಡೆದು ಸಲ್ಲಿಸುವುದು. 
ಇದಕ್ಕೆ ತಗಲುವ ವೆಚ್ಚವನ್ನು 2011 -12ನೇ ಸಾಲಿನ ಲೆಕ್ಕಶೀರ್ಷಿಕೆ 2205 - 00 - 102 - 4 - 31 - 059 ( ಯೋಜನೆ) ಇದರಡಿ ಭರಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯು ಇಲಾಖಾ ಕಾರ್ಯದರ್ಶಿಯವರಿಗೆ ಸರ್ಕಾರದ ಆದೇಶ ಸಂಖ್ಯೆ ಎಫ್ಡಿ 1 ಟಿಎಫ್ ಪಿ 2008 
ದಿನಾಂಕ 16 - 05 - 2008ರಲ್ಲಿ ಪ್ರದತ್ತಗೊಳಿಸಲಾದ ಅಧಿಕಾರದ ಪ್ರತ್ಯಾಯೋಜನೆಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಹೆಚ್. ವಿ. ರಾಮಚಂದ್ರರಾವ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 2540 

ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಇಲಾಖೆ ( ಸಂಸ್ಕೃತಿ) 
ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 
ವಿಷಯ : 2010ನೇ ಸಾಲಿನ “ಕುಮಾರವ್ಯಾಸ ಪ್ರಶಸ್ತಿ ” ಗೆ ಅರ್ಹರನ್ನು ಆಯ್ಕೆ ಮಾಡುವ ಕುರಿತು. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ : ಕಸಂವಾಪ್ರ 562 ಕಸಧ 2010 ದಿನಾಂಕ: 19 - 07 - 2011 

2. ಕನ್ನಡ ಮತ್ತು ಸಂಸ್ಕೃತಿ ಆಯುಕ್ತರ ಅ. ಸ. ಪತ್ರ ಸಂಖ್ಯೆ : ಕಸನಿ/32 ಪ್ರಶಸ್ತಿ/2010 -11, 

ದಿನಾಂಕ: 28 - 09 - 2011 
ಪ್ರಸ್ತಾವನೆ : 

ಓದಲಾದ (1) ರ ಆದೇಶದಲ್ಲಿ 2010ನೇ ಸಾಲಿನ “ಕುಮಾರವ್ಯಾಸ ಪ್ರಶಸ್ತಿ ” ಗೆ ಅರ್ಹ ಕಲಾವಿದರನ್ನು ಆಯ್ಕೆ ಮಾಡಲು ಶ್ರೀ ಹೆಚ್.ಆರ್. 
ಕೇಶವಮೂರ್ತಿ ರವರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಸಮಿತಿಯನ್ನು ರಚಿಸಲಾಗಿತ್ತು. ಆಯ್ಕೆ ಸಮಿತಿಯು ದಿನಾಂಕ: 17 - 08 - 2011 ಮತ್ತು 12 -09 -2011 
ರಂದು ಸಭೆ ಸೇರಿ, 2010ನೇ ಸಾಲಿನ “ಕುಮಾರವ್ಯಾಸ ಪ್ರಶಸ್ತಿ ” ಗೆ ಗಮಕ ಕ್ಷೇತ್ರದಲ್ಲಿ ವ್ಯಾಖ್ಯಾನಕಾರರಾಗಿ ಸುದೀರ್ಘ ಸೇವೆ ಸಲ್ಲಿಸಿದ ಶ್ರೀ ರಘುಪತಿ 
ಶಾಸ್ತ್ರೀ , ಬೆಂಗಳೂರು ಇವರನ್ನು ಆಯ್ಕೆ ಮಾಡಿದ್ದು , ಈ ಬಗ್ಗೆ ಸರ್ಕಾರದ ಆದೇಶ ಹೊರಡಿಸುವಂತೆ ಆಯುಕ್ತರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 
ಇವರು ಓದಲಾದ ( 2) ರ ಪತ್ರದಲ್ಲಿ ಸರ್ಕಾರವನ್ನು ಕೋರಿರುತ್ತಾರೆ . 

ಸರ್ಕಾರದ ಆದೇಶ ಸಂಖ್ಯೆ : ಕಸಂವಾಪ್ರ 1172 ಕಸಧ 2011 ಬೆಂಗಳೂರು, ದಿನಾಂಕ : 20ನೇ ಅಕ್ಟೋಬರ್ 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ 2010ನೇ ಸಾಲಿನ “ಕುಮಾರವ್ಯಾಸ ಪ್ರಶಸ್ತಿ ” ಯನ್ನು 
ಶ್ರೀ ರಘುಪತಿ ಶಾಸ್ತ್ರೀ , ಬೆಂಗಳೂರು ಇವರಿಗೆ ನೀಡಲು ಸರ್ಕಾರವು ಹರ್ಷಿಸುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್. ವಿ . ರಾಮಚಂದ್ರರಾವ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 2541 

ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆ ಚಿತ್ತಾಪುರ ತಾಲ್ಲೂಕು ಗೋಳಾ( ಕೆ) ಹಾಗೂ ಇಂಗಳಗಿ ಗ್ರಾಮಗಳ ನಡುವೆ ಕಾಗಿನಾ ನದಿಗೆ ಅಡ್ಡಲಾಗಿ 

ಸೇತುವೆ ಸಹಿತ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯ ಅಂದಾಜಿಗೆ ಎ . ಐ. ಬಿ . ಪಿ. ಕಾರ್ಯಕ್ರಮದಡಿ ಆಡಳಿತಾತ್ಮಕ 

ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ : 1 , ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 236 ಮಸಾವಿ 2009 ( 8) ದಿನಾಂಕ: 16 - 09 - 2010 . 

2 . 

ದಿನಾಂಕ: 29 - 03 - 2011 ರ ಮುಖ್ಯ ಇಂಜಿನಿಯರ್ ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರ ರವರ ಪತ್ರ 

ಸಂಖ್ಯೆ: ಮುಇಂ / ಸನೀ ( ಉ ) ವ ಬಿಜೆಪಿ/ ಪಿ . ಬಿ - 14 /2010 - 11 /1795. 
ಪ್ರಸ್ತಾವನೆ: 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಗುಲ್ಬರ್ಗಾ ಜಿಲ್ಲೆ ಚಿತ್ತಾಪುರ ತಾಲ್ಲೂಕು ಗೋಳಾ( ಕೆ) ಹಾಗೂ ಇಂಗಳಗಿ ಗ್ರಾಮಗಳ 
ನಡುವೆ ಕಾಗಿನಾ ನದಿಗೆ ಅಡ್ಡಲಾಗಿ ಸೇತುವೆ ಸಹಿತ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯ ರೂ . 1600.00 ಲಕ್ಷ ಮೊತ್ತದ ಅಂದಾಜಿಗೆ ತಾತ್ವಿಕ 
ಆಡಳಿತಾತ್ಮಕ ಅನುಮೋದನೆ ನೀಡಿ ಭಾರತ ಸರ್ಕಾರದ ಅನುಮೋದನೆಗಾಗಿ ಸಲ್ಲಿಸಲಾಗಿತ್ತು . ಈ ಪ್ರಸ್ತಾವನೆಗೆ ಭಾರತ ಸರ್ಕಾರದ ಪತ್ರದ ಸಂಖ್ಯೆ ಎಫ್ 
ನಂ . 41 (1) ಪಿಎಫ್ - 1/2010 - 1455 ದಿನಾಂಕ: 25 - 03 - 2011 ರಲ್ಲಿ ಅನುಮೋದನೆ ದೊರಕಿರುತ್ತದೆ. ಈ ಕಾಮಗಾರಿಯ ಅಂದಾಜಿಗೆ ದಿನಾಂಕ: 
09 - 05 - 2011 ರಂದು ನಡೆದ ತಾಂತ್ರಿಕ ಮೌಲ್ಯ ನಿರ್ಣಯ ಸಮಿತಿಯ ಸಭೆಯಲ್ಲಿ ತೀರುವಳಿ ದೊರಕಿರುತ್ತದೆ. ಅಂದಾಜು ಮೊತ್ತ ರೂ . 5.00 ಕೋಟಿ 
ಮೀರಿರುವುದರಿಂದ ನಿಯಮಾನುಸಾರ ಈ ಕಾಮಗಾರಿಯ ಅಂದಾಜನ್ನು ಸಚಿವ ಸಂಪುಟದ ಮುಂದೆ ಮಂಡಿಸಿ ಅನುಮೋದನೆ ಪಡೆಯಲಾಗಿದೆ. 

ಮೇಲ್ಕಂಡ ಕಾಮಗಾರಿಯ ಅಂದಾಜು ಪಟ್ಟಿಯನ್ನು 2011 -12ನೇ ಸಾಲಿಗೆ ಮುಂದುವರಿಸಿರುವ 2010 - 11ನೇ ಸಾಲಿನ ದರಪಟ್ಟಿಯ 
ದರಗಳನ್ನಳವಡಿಸಿ ತಯಾರಿಸಲಾಗಿದ್ದು ಬ್ಯಾರೇಜ್ ಉದ್ದ 254.10 ಮೀ ಮೇಲ್ಬಾಗದಲ್ಲಿ ರಸ್ತೆ ಅಗಲ 4.25 ಮೀ ಹಾಗೂ 1.80 ಮೀ X ರಲ್ಲಿ 2.00 
ಮೀ ಅಳತೆ 100 ಕಿಂಡಿಗಳೊಂದಿಗೆ ವಿನ್ಯಾಸಿಸಲಾಗಿದೆ. ಈ ಯೋಜನೆಯಿಂದ 1092 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸಲು ವಿನ್ಯಾಸಿಸಿದ್ದು, 
ಲಾಭ ವೆಚ್ಚ ಅನುಪಾತ 1.24 ಆಗಿರುತ್ತದೆ. 


da 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


೩೬೦೩ 


ರೂ . 1600.00 ಲಕ್ಷಗಳ ಅಂದಾಜು ಮೊತ್ತದ ಈ ಕಾಮಗಾರಿಯ ಅಂದಾಜಿಗೆ ಲೆಕ್ಕ ಶೀರ್ಷಿಕೆ “4702 - 00 -101 -1-10 -139 ಎ. ಐ.ಬಿ . ಪಿ 
ಕಾಮಗಾರಿಗಳು ” ರಡಿಯಲ್ಲಿ ಈ ಹಿಂದೆ ನೀಡಿರುವ ಆಡಳಿತಾತ್ಮಕ ಅನುಮೋದನೆಯನ್ನು ಸ್ಥಿರಗೊಳಿಸಲು ಪರಿಗಣಿಸಿದೆ. 

ಮೇಲ್ಕಂಡ ಪ್ರಸ್ತಾವನೆಯನ್ನು ಪರಿಶೀಲಿಸಿ , ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಣ 96 ಮಸಾವಿ 2011 (1 ) ( ತಾಂತ್ರಿಕ) ಬೆಂಗಳೂರು, ದಿನಾಂಕ: 20ನೇ ಅಕ್ಟೋಬರ್ 2011 

ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಗುಲ್ಬರ್ಗಾ ಜಿಲ್ಲೆ ಚಿತ್ತಾಪುರ ತಾಲ್ಲೂಕು ಗೋಳಾ(ಕೆ) ಹಾಗೂ ಇಂಗಳಗಿ 
ಗ್ರಾಮಗಳ ನಡುವೆ ಕಾಗಿನಾ ನದಿಗೆ ಅಡ್ಡಲಾಗಿ ಸೇತುವೆ ಸಹಿತ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯ ರೂ . 1600.00 ಲಕ್ಷ ಮೊತ್ತದ ಅಂದಾಜಿಗೆ 
( ರೂ . ಒಂದು ಸಾವಿರದ ಆರು ನೂರು ಲಕ್ಷಗಳು ಮಾತ್ರ) ಮೊತ್ತದ ಅಂದಾಜು ಪಟ್ಟಿಗೆ ಸರ್ಕಾರವು ಈ ಹಿಂದೆ ನೀಡಲಾಗಿರುವ ಆಡಳಿತಾತ್ಮಕ 
ಅನುಮೋದನೆಯನ್ನು ಸ್ಥಿರಗೊಳಿಸಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ : ಲೋಇ- 622 - ಅಕೋ -lli ದಿನಾಂಕ: 20 - 08 - 2011 ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ರುದ್ರಮೂರ್ತಿ 
ಪಿ . ಆರ್. ನಂ . 2542 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ತುಮಕೂರು ಜಿಲ್ಲೆ ತಿಪಟೂರು ತಾಲ್ಲೂಕು ತಿಪಟೂರು ಊರಮುಂದಿನ ಕೆರೆಯ ಮನಸ್ಸೇತನ ಮತ್ತು ಅಭಿವೃದ್ದಿ 

ಕಾಮಗಾರಿಯ ಅಂದಾಜಿಗೆ ಹದಿಮೂರನೇ ಹಣಕಾಸು ಆಯೋಗದ ಅನುದಾನದಡಿ ಕೈಗೊಂಡ ಯೋಜನೆಯಡಿ 

ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ . 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 108 ಮಸಾವಿ 2010 ದಿನಾಂಕ: 17 - 05 - 2010. 

2 . ದಿನಾಂಕ: 22 - 08 - 2011 ರ ಮುಖ್ಯ ಇಂಜಿನಿಯರ್ ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರು ರವರ ಪತ್ರ 
ಪ್ರಸ್ತಾವನೆ: 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಹದಿಮೂರನೇ ಹಣಕಾಸು ಆಯೋಗದಡಿ ರೂ . 350 .00 ಕೋಟಿ ಅಂದಾಜು ವೆಚ್ಚದ 
631 ಕಾಮಗಾರಿಗಳ ಅನುಷ್ಠಾನಕ್ಕೆ ಅನುಮೋದನೆ ನೀಡಲಾಗಿದೆ. ಇದರಲ್ಲಿ ರೂ . 3.50 ಕೋಟಿ ಅಂದಾಜು ಮೊತ್ತದ ತುಮಕೂರು ಜಿಲ್ಲೆ ತಿಪಟೂರು 
ತಾಲ್ಲೂಕು ತಿಪಟೂರು ಊರಮುಂದಿನ ಕೆರೆಯ ಪುನಶ್ವೇತನ ಮತ್ತು ಅಭಿವೃದ್ಧಿ ಕಾಮಗಾರಿಯು ಸೇರಿರುತ್ತದೆ. ಈ ಕಾಮಗಾರಿಯ ಅಂದಾಜು ಪಟ್ಟಿಗೆ 
ದಿನಾಂಕ: 09 - 05 -2011 ರಲ್ಲಿ ನಡೆದ ತಾಂತ್ರಿಕ ಮೌಲ್ಯ ನಿರ್ಣಯ ಸಮಿತಿ ಸಭೆಯಲ್ಲಿ ತೀರುವಳಿ ದೊರಕಿದ್ದು ಮುಖ್ಯ ಇಂಜಿನಿಯರ್ ಸಣ್ಣ ನೀರಾವರಿ 
ದಕ್ಷಿಣ ವಲಯ ಬೆಂಗಳೂರು ರವರು ಸರ್ಕಾರದ ಆಡಳಿತಾತ್ಮಕ ಅನುಮೋದನೆ ಕೋರಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಈ ಮೇಲ್ಕಂಡ ಕಾಮಗಾರಿಯ ಅಂದಾಜು ಪಟ್ಟಿಯನ್ನು 2011 - 12ನೇ ಸಾಲಿಗೆ ಮುಂದುವರೆಸಿರುವ 2010 - 11ನೇ ಸಾಲಿನ ದರಪಟ್ಟಿಯ 
ದರಗಳನ್ನಳವಡಿಸಿ ತಯಾರಿಸಲಾಗಿದ್ದು ಇದರಲ್ಲಿ ಕೆರೆಯ ಅಂಗಳದಲ್ಲಿ ಹೂಳೆತ್ತುವುದು, ಕೆರೆಯ ಏರಿ ಹಾಗೂ ಕೋಡಿ ದುರಸ್ತಿ ಮತ್ತಿತರೆ ಕೆರೆಯ ಹಾಗೂ 
ಸುತ್ತಮುತ್ತಲಿನ ಸೌಂದರೀಕರಣ ಕಾಮಗಾರಿಗಳನ್ನು ಕೈಗೊಳ್ಳಲು ಅವಕಾಶ ಮಾಡಿದೆ. ಈ ಕೆರೆಯ ಏರಿಯ ಉದ್ದ 1165.00 ಮೀ ಹಾಗೂ ಗರಿಷ್ಟ ಎತ್ತರ 
7. 00 ಮೀ ಆಗಿದ್ದು ಮೇಲ್ಬಾಗದಲ್ಲಿ 4.00 ಮೀ ಅಗಲ ಇರುತ್ತದೆ. ಕೆರೆಯ ನೀರು ಶೇಖರಣಾ ಸಾಮರ್ಥ್ಯವು 35.50 ದಶಲಕ್ಷ ಘನ ಅಡಿಗಳಾಗಿರುತ್ತದೆ . 

ಲೆಕ್ಕಶೀರ್ಷಿಕೆ “4702 - 00 -101 -1- 12 - 059 ಹದಿಮೂರನೇ ಹಣಕಾಸು ಆಯೋಗದ ಅನುದಾನ ” ದಡಿ ರೂ . 350.00 ಲಕ್ಷಗಳ 
ಅಂದಾಜುಮೊತ್ತದ ಈ ಕಾಮಗಾರಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲು ಪರಿಗಣಿಸಿದೆ. 

ಮೇಲ್ಕಂಡ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 117 ಮಸಾವಿ 2011 ( ತಾಂತ್ರಿಕ) ಬೆಂಗಳೂರು, ದಿನಾಂಕ: 19ನೇ ಅಕ್ಟೋಬರ್ 2011 

ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆ ತಿಪಟೂರು ತಾಲ್ಲೂಕು ತಿಪಟೂರು ಊರ ಮುಂದಿನ 
ಕೆರೆಯ ಪುನಶ್ವೇತನ ಮತ್ತು ಅಭಿವೃದ್ಧಿ ಕಾಮಗಾರಿಯ ರೂ . 350.00 ಲಕ್ಷ ( ರೂ . ಮುನ್ನೂರ ಐವತ್ತು ಲಕ್ಷ ಮಾತ್ರ) ಮೊತ್ತದ ಅಂದಾಜು ಪಟ್ಟಿಗೆ 
ಹದಿಮೂರನೇ ಹಣಕಾಸು ಆಯೋಗದ ಅನುದಾನದಡಿ ಕೆಳಕಂಡ ಷರತ್ತಿಗೊಳಪಟ್ಟು ಸರ್ಕಾರವು ಆಡಳಿತಾತ್ಮಕ ಅನುಮೋದನೆ ನೀಡಿದೆ. 

1) ಕಾಮಗಾರಿಯ ಅನುಷ್ಠಾನ ಪೂರ್ವ ಹಾಗೂ ಅನುಷ್ಠಾನ ನಂತರದ ಫಲಶೃತಿಗಳನ್ನು ದಾಖಲಿಸುವುದು. 
2) ಕಾಮಗಾರಿಗಳ ವಿವಿಧ ಅನುಷ್ಟಾನ ಹಂತದ ವೀಡಿಯೋ ಹಾಗೂ ಛಾಯಾಚಿತ್ರಗಳನ್ನು ದಾಖಲಿಸುವುದು. 
3) ಕಾಮಗಾರಿಯ ವೆಚ್ಚವು ಯಾವುದೇ ಕಾರಣಕ್ಕೂ ಅನುಮೋದಿಸಿದ ಟೆಂಡರ್ ಮೊತ್ತಕ್ಕಿಂತ ಹೆಚ್ಚಾಗಬಾರದು ಹಾಗೂ ಕಾಮಗಾರಿಯನ್ನು 

ಕಾಲಮಿತಿಯೊಳಗೆ ಪೂರ್ಣಗೊಳಿಸತಕ್ಕದ್ದು. 
4) ಒಂದುವೇಳೆ ಸ್ಥಳ ಪರಿಸ್ಥಿತಿಗೆ ಅನುಗುಣವಾಗಿ ಹೆಚ್ಚಳ ನಿರೀಕ್ಷಿಸಿದಲ್ಲಿ ತಕ್ಷಣವೇ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು 

ಕಾಮಗಾರಿಯನ್ನು ಪೂರ್ಣಗೊಳಿಸತಕ್ಕದ್ದು. 
5) ಕಾಮಗಾರಿ ಪ್ರಾರಂಭಿಸುವ ಮುನ್ನ ವಿನ್ಯಾಸ ಬದಲಾವಣೆಯಿಂದಾಗಿ ಅಥವಾ ಬೇರೆ ಕಾರಣದಿಂದ ಅನುಮೋದಿಸಿದ ಅಂದಾಜು ಮೊತ್ತ 

ಹೆಚ್ಚಾಗುವ ಸಂಭವ ಇದ್ದಲ್ಲಿ, ತಕ್ಷಣ ಪರಿಷ್ಕೃತ ಅಂದಾಜಿಗೆ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು ನಂತರ 

ಕಾಮಗಾರಿಯನ್ನು ಪ್ರಾರಂಭಿಸುವುದು . 
6 ) ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಅನುಸಾರ ಟೆಂಡರ್ ಕರೆದು ತೆಗೆದುಕೊಳ್ಳತಕ್ಕದ್ದು. 


೩೬೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


ಭಾಗ - ೧ 


0 


ಎರ. 


7) ಕಾಮಗಾರಿ ಪೂರ್ಣಗೊಂಡ ಕೂಡಲೇ ಪೂರ್ಣತಾ ವರದಿಯನ್ನು ಸಲ್ಲಿಸತಕ್ಕದ್ದು ಹಾಗೂ ಅವಶ್ಯಕತೆ ಇದ್ದಲ್ಲಿ ಪರಿಷ್ಕೃತ ಅಂದಾಜು 

ತಯಾರಿಸಿ ಟಿ.ಎ . ಸಿ. ಅನುಮೋದನೆ ಪಡೆದು ಸಂಬಂಧಿಸಿದ ಸಕ್ಷಮ ಅಧಿಕಾರಿಗಳಿಗೆ ಅನುಮೋದನೆಗಾಗಿ ಸಲ್ಲಿಸುವುದು. 
8) ಇ.ಐ . ಆರ್.ಎಲ್/ ವರ್ಕ್ಸ್ಲಿ ಪ್‌ಗಳನ್ನು ಸಲ್ಲಿಸಬೇಕಾದಲ್ಲಿ ತಕ್ಷಣವೇ ಸಲ್ಲಿಸತಕ್ಕದ್ದು. 
೨) ತಾಂತ್ರಿಕ ಮಂಜೂರಾತಿಯನ್ನು ನೀಡುವ ಮೊದಲು ಅಂದಾಜನ್ನು ಮತ್ತೊಮ್ಮೆ ವಿವರವಾಗಿ ಪರಿಶೀಲಿಸುವುದು. 
10) ಈ ಯೋಜನೆಗಳಿಗೆ ನೀರು ಬಳಕೆದಾರರ ಸಂಘವನ್ನು ಸೃಜಿಸಬೇಕು ಹಾಗೂ ನಿರ್ವಹಣೆಯನ್ನು ಸದರಿ ಸಂಘಕ್ಕೆ ವಹಿಸತಕ್ಕದ್ದು. 

ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2008 , ದಿನಾಂಕ: 16 - 05 - 2008 ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಲಾದ ಆರ್ಥಿಕ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ .ಆರ್. ನಂ . 2543 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲ್ಲೂಕು, ಗೆದ್ದೆಹಳ್ಳಿ ಹತ್ತಿರ ಕಲ್ಲುಹೊಳೆ ಹಳ್ಳಕ್ಕೆ ಅಡ್ಡಲಾಗಿ ಚೆಕ್‌ಡ್ಯಾಂ ನಿರ್ಮಾಣ 

ಕಾಮಗಾರಿಯ ಟೆಂಡರ್ ಅನುಮೋದನೆ ಕುರಿತು. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 236 ಮಸಾವಿ 2009( 2), ದಿನಾಂಕ: 16 - 09 - 2010 . 

2. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ ಸಂಖ್ಯೆ: 

ಮುಸ ( ದ)/ ತಾಂ . 2/ ಸ. ಇ೦6/ ಚಿಕ್ಕಮಗಳೂರು/ಕಡೂರು/ ಗೆದ್ದೆಹಳ್ಳಿ / ಇ - ಟೆಂಡರ್/1976/2011 /3273, ದಿನಾಂಕ: 

03 - 10 - 2011 . 
ಪ್ರಸ್ತಾವನೆ: 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಎ. ಐ. ಬಿ. ಪಿ. ಕಾರ್ಯಕ್ರಮದಡಿ ಚಿಕ್ಕಮಗಳೂರು ಜಿಲ್ಲೆ, ಕಡೂರು ತಾಲ್ಲೂಕು, ಗೆದ್ದೆಹಳ್ಳಿ 
ಹತ್ತಿರ ಕಲ್ಲುಹೊಳೆ ಹಳ್ಳಕ್ಕೆ ಅಡ್ಡಲಾಗಿ ಚೆಕ್‌ಡ್ಯಾಂ ನಿರ್ಮಾಣ ಕಾಮಗಾರಿಯ ರೂ . 137.00 ಲಕ್ಷಗಳ ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ ಅನುಮೋದನೆ 
ನೀಡಿದ್ದು , ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರು ಇವರು ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ . ಈ 
ಕಾಮಗಾರಿಯನ್ನು ಕೈಗೊಳ್ಳಲು ಭಾರತ ಸರ್ಕಾರದ ಅನುಮೋದನೆ ದೊರಕಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಮೊದಲ ಬಾರಿಗೆ ಕರೆದ ಟೆಂಡರ್ ಪ್ರಕಟಣೆಗೆ ಸ್ವೀಕೃತವಾಗಿದ್ದ ಮೂರು ಟೆಂಡರುಗಳು 
ಅನರ್ಹವಾಗಿರುತ್ತವೆ. ಎರಡನೆ ಬಾರಿಗೆ ಹಾಸನ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಕರೆಯಲಾದ ಅಲ್ಪಾವಧಿ ಟೆಂಡರ್‌ನ ಪ್ರಕಟಣೆಯನ್ನು ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ರಾಜ್ಯ ಟೆಂಡರ್ ಬುಲೆಟಿನ್ 

24 - 08 - 2011 
| ಚಿಕ್ಕಮಗಳೂರು ಜಿಲ್ಲಾ ಟೆಂಡರ್ ಬುಲೆಟಿನ್ 

29 - 08 - 2011 
ಉದಯವಾಣಿ ಮತ್ತು ಪ್ರಜಾವಾಣಿ ದಿನಪತ್ರಿಕೆ 

27 - 08 - 2011 
ದಿ ಹಿಂದೂ 

26 - 08 - 2011 
ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್‌ 

27 - 08 - 2011 
ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ನಾಲ್ವರು ಗುತ್ತಿಗೆದಾರರು ಭಾಗವಹಿಸಿದ್ದು ಇವರಲ್ಲಿ ಒಬ್ಬರು ಮಾತ್ರ ಅರ್ಹತೆ ಹೊಂದಿದ್ದು, ಇವರ ಆರ್ಥಿಕ 
ಬಿಡ್ ಅನ್ನು ದಿನಾಂಕ: 24 - 09 - 2011 ರಂದು ತೆರೆಯಲಾಗಿದ್ದು ವಿವರಗಳು ಕೆಳಕಂಡಂತಿವೆ. 
| ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರ್‌ಗೆ ಇಡಲಾದ ಮೊತ್ತ 

ರೂ . 1,35 ,65 ,070/ 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 1, 81, 21,910 / 
ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಅಂದಾಜಿನ ಪರಿಷ್ಕರಿಸಿದ ದರಗಳ 
ಗುತ್ತಿಗೆದಾರರ ಹೆಸರು 

ನಮೂದಿಸಿರುವ ದರಗಳಂತೆ ದರಗಳ ಮೇಲಿನ ಶೇಕಡಾವಾರು | ಮೇಲಿನ ಶೇಕಡಾವಾರು 
ಸಂಖ್ಯೆ ಮತ್ತು ದರ್ಜೆ ಶ್ರೀ / ಮೆಸರ್ 

ಟೆಂಡರಿನ ಮೊತ್ತ ಹೆಚ್ಚಳ /ಕಡಿಮೆ 

ಹೆಚ್ಚಳ/ಕಡಿಮೆ 
ಬಿ .ಕೆ. ಗಂಗಾಧರ್, 1ನೇ ದರ್ಜೆ | 1.97 ,30 ,942 / 

45 .454 

8 .8789 
ಗುತ್ತಿಗೆದಾರರು 

ಹೆಚ್ಚು 

ಹೆಚ್ಚು 
ಮೇಲ್ಕಂಡಂತೆ ಶ್ರೀ ಬಿ.ಕೆ. ಗಂಗಾಧರ್ , 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರರಾಗಿದ್ದು ಇವರು 
ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 8,8789 ರಷ್ಟು ಹೆಚ್ಚಾಗಿರುತ್ತದೆ. ಸದರಿ 
ಟೆಂಡರ್‌ನ್ನು ಪರಿಶೀಲಿಸಿ ಪರಿಷ್ಕೃತ ದರಗಳ ಮೇಲೆ ಶೇ . 8.50 % ಹೆಚ್ಚಿನ ದರಗಳಿಗೆ ಅಂದರೆ ರೂ . 1,96,62,272/ - ಗಳಿಗೆ ಟೆಂಡರನ್ನು ಅನುಮೋದಿಸಲು 
ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 71 ಅಪಿಬಂ 2011 ( ತಾಂತ್ರಿಕ), ಬೆಂಗಳೂರು, ದಿನಾಂಕ: 17ನೇ ಅಕ್ಟೋಬರ್ 2011 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆ , ಕಡೂರು ತಾಲ್ಲೂಕು, ಗೆದ್ದೆಹಳ್ಳಿ ಹತ್ತಿರ ಕಲ್ಲುಹೊಳೆ ಹಳ್ಳಕ್ಕೆ 
ಅಡ್ಡಲಾಗಿ ಚೆಕ್‌ಡ್ಯಾಂ ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ 


ಕ್ರಮ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


೩೬೦೫ 


ರೂ . 1, 81, 21 ,910 /- ಗಳ ಮೇಲೆ ಶೇ . 8.50 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 1, 96 ,62, 272 /- ಗಳಿಗೆ ( ರೂ . ಒಂದು ಕೋಟಿ ತೊಂಬತ್ತಾರು ಲಕ್ಷ 
ಅರವತ್ತೆರಡು ಸಾವಿರದ ಇನ್ನೂರ ಎಪ್ಪತ್ತೆರಡು ರೂಪಾಯಿಗಳು ಮಾತ್ರ) ಕಾಮಗಾರಿಯನ್ನು ಶ್ರೀ ಬಿ .ಕೆ. ಗಂಗಾಧರ್, 1ನೇ ದರ್ಜೆ ಗುತ್ತಿಗೆದಾರರಿಗೆ 
ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ . 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶದಲ್ಲಿ ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್ ಪಿ 2002, ದಿನಾಂಕ: 20 - 01- 2003 ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 


ಪಿ . ಆರ್ . ನಂ . 2544 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ರುದ್ರಮೂರ್ತಿ 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


COMMERCE AND INDUSTRIES SECRETARIAT 


Subject: Releasing Rs. 25,00,000/- (Rupees Twenty five lakhs) in favour of the Central Bureau of Investigation Anti 

Corruption Branch , Bangalore to meet the investigation expenditure . 
Read: Letter No . RC 18 & 19/ A /2011/CBI/ACB/BLR /775 dated : 07 -10 - 2011 of Deputy Inspector General of Police , 

CBI:ACB , Bangalore. 
Preamble : 

Deputy Inspector General of Police , CBI:ACB, Bangalore, in his letter dated : 07- 10 - 2011 read above has stated that 
pursuant to the order passed by the Hon ble Supreme Court of India in SLP (Civil) No. 7366 -7367 /2010 on 23 -09 -2011, the CBI has 
registered two criminal cases vide RC 18 (A )/2011and RC 19(A )/2011 and has started investigation . This investigation involves 
examination of large number of witnesses, travel, expenditure for stationeries and expert opinions etc. Further it has been stated 
that the cases being technical in nature a lot of scientific data needs to be collected from the foreign countries and analysis has to 
be done by the experts, which involves huge expenditure . Hence , he has requested to sanction Rs. 25 ,00 ,000 /- to meet the 
investigation expenditure for smooth and early completion of the investigation . He also requested to nominate a Nodal officer from 
Department of Mines and Geology, Forest, Revenue and Police for better co -ordination for the purpose of collecting documents . 

After examining the proposal the Government has felt it necessary to issue Government Order in this regard . Hence, the 
following order: 

Government Order No . Cl 254 :MMM 2011, Bangalore Dated : 15 - 10 - 2011 
A sum of Rs . 25 ,00 ,000 /- (Twenty Five lakhs Rupees only) is sanctioned in favour of the Central Bureau of Investigation 
Anti-Corruption Branch , Bangalore to meet investigation expenditure for smooth and early completion of the investigation . This 
amount may be met out under the head of Account 2853-02 -001 -0 -01 (125 ) Modernization . 

Further the following officers has been nominated as Nodal officers for the purpose of co -ordination to collect the 
documents etc .: 


Name 


Designation 


No . 


r| 


Shri H . R . Srinivas, IAS . 


Director of Department of Mines and Geology 


೧| 


೧| 


Shri R .K . Datta , IPS ., 

Additional Director General of Police (Law and Order) 
Shri Deepak Sharma, IFS ., 

Additional Chief Conservator of Forests, (Vigilence ) 
Shri Amlan Adithya Biswas , IAS ., 

Deputy Commissioner, Bellary District. 
This order is issued as per the financial powers delegated to the Secretaries to the Government vide Order No. FD 1: TEP 
2008 dated: 16 - 05 - 2008. 


ಈ 


By Order and in the name of the Governor of Karnataka 

M .V . Shivasubramani 
Under Secretary to Government (Mines) 

Commerce & Industries Department. 


PR No . 2545 


೩೬೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


ಭಾಗ- ೧ 


ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ : ಸರ್ಕಾರದಿಂದ ಈಗಾಗಲೇ ಅನುಮೋದನೆಯಾಗಿರುವ ಸಾತನೂರು, ನಂದಗುಡಿ , ರಾಮನಗರಂ ಮತ್ತು ಸೋಲೂರು 

ಸಮಗ್ರ ಉಪನಗರಗಳ ವ್ಯಾಪ್ತಿಯಲ್ಲಿ ಅಭಿವೃದ್ದಿ/ ಭೂ ಉಪಯೋಗ ಬದಲಾವಣೆಗೆ ಅನುಮತಿ ನೀಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ನಅಇ 97 ಬಿಎಂಆರ್‌ 2006 ದಿನಾಂಕ: 18 -10 - 2006. 

2 . ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಅಧಿಸೂಚನೆ ಸಂಖ್ಯೆ: ಬಿ. ಎಂ .ಆರ್. ಡಿಎ/ ಸ್ಯಾಟ್ 

ಟೌನ್/ ಐಟಿ/ ಬಿಟಿ/2005 - 06 ದಿನಾಂಕ: 29 - 11 - 2006. 
3. ಮಹಾನಗರ ಆಯುಕ್ತರು, ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ, ಇವರ ಪತ್ರದ ಸಂಖ್ಯೆ : 

ಬಿ . ಎಂ .ಆರ್. ಡಿ.ಎ /ಬಿಡದಿ ಮತ್ತುಸೋಲೂರು ಟೌನ್‌ಶಿಪ್/4 /2009 -10, ದಿನಾಂಕ: 11 - 07 - 2011 . 
ಪ್ರಸ್ತಾವನೆ: 

ಮೇಲೆ (1)ರಲ್ಲಿ ಓದಲಾದ ದಿನಾಂಕ: 18 - 10 - 2006ರ ಆದೇಶದಲ್ಲಿ ಸರ್ಕಾರವು ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ 
ವ್ಯಾಪ್ತಿಯಲ್ಲಿ ಬರುವ ಬಿಡದಿ, ರಾಮನಗರ, ಸಾತನೂರು, ಸೋಲೂರು ಮತ್ತು ನಂದಗುಡಿ ಸೇರಿದಂತೆ ಐದು ಸಮಗ್ರ ಉಪನಗರಗಳನ್ನು ಬೆಂಗಳೂರು 
ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದಿಂದ ಅಭಿವೃದ್ಧಿಪಡಿಸಲು ಪ್ರಸ್ತಾವನೆಯನ್ನು ಅನುಮೋದಿಸಿ, ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ 
ಪ್ರಾಧಿಕಾರದ ಕಾರ್ಯಕಾರಿ ಸಮಿತಿಯ ಶಿಫಾರಸ್ಸಿನ ಮೇರೆಗೆ, ಪ್ರಾಯೋಗಿಕವಾಗಿ, ಬಿಡದಿ ಸಮಗ್ರ ಉಪನಗರ ಯೋಜನೆಯನ್ನು ಮೊದಲನೆಯ 
ಟೌನ್‌ಶಿಪ್ ಯೋಜನೆಗಾಗಿ ಅಭಿವೃದ್ಧಿಪಡಿಸಲು ಅನುಮತಿ ನೀಡಿತ್ತು. 

ಮೇಲೆ ( 2)ರಲ್ಲಿ ಓದಲಾದ ದಿನಾಂಕ: 29 -11 -2006ರ ಅಧಿಸೂಚನೆಯಲ್ಲಿ ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರವು ಬಿಡದಿ 
ಸಮಗ್ರ ಟೌನ್‌ಶಿಪ್ ಪ್ರದೇಶದಲ್ಲಿ ಬರುವ 10 ಹಳ್ಳಿಗಳ ಅಭಿವೃದ್ಧಿ ಕಾರ್ಯಗಳನ್ನು ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ 
ಅಧಿನಿಯಮ 1985ರ ಸೆಕ್ಷನ್ 9 ಮತ್ತು 10ರಡಿಯಲ್ಲಿ ಸ್ಥಗಿತಗೊಳಿಸಿ ಆದೇಶ ಹೊರಡಿಸಿದೆ. 

ಮೇಲೆ (3) ರಲ್ಲಿ ಓದಲಾದ ದಿನಾಂಕ: 11 -07 - 2011ರ ಮಹಾನಗರ ಆಯುಕ್ತರು, ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ, 
ಇವರು ರಾಮನಗರ, ಸಾತನೂರು, ಸೋಲೂರು ಮತ್ತು ನಂದಗುಡಿ ಟೌನ್‌ಶಿಪ್ ಪ್ರದೇಶದಲ್ಲಿ ಸಮಗ್ರ ಉಪನಗರ ಯೋಜನೆಯು ಕಲ್ಪನಾ ಹಂತದಲ್ಲಿದ್ದು , 
ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಕಾಯ್ದೆ 1985ರ ಕಲಂ 9 ಮತ್ತು 10ರಡಿಯಲ್ಲಿ ಅಭಿವೃದ್ಧಿಕಾರ್ಯಗಳನ್ನು 
ಸ್ಥಗಿತಗೊಳಿಸಿರುವುದಿಲ್ಲವೆಂದು ಹಾಗೂ ಈ ಟೌನ್‌ಶಿಪ್ ಅಭಿವೃದ್ಧಿಗಾಗಿ ತಾತ್ವಿಕ ಅನುಮೋದನೆ ನೀಡಿರುವುದರಿಂದ, ಬೆಂಗಳೂರು ಮಹಾನಗರ 
ಪ್ರದೇಶಾಭಿವೃದ್ಧಿ ಪ್ರಾಧಿಕಾರವು ಉಲ್ಲೇಖಿತ 2ರ ಅಧಿಸೂಚನೆಯನ್ನು ನಮೂದಿಸಿ ಪ್ರಸ್ತಾವನೆಗಳನ್ನು ತಿರಸ್ಕರಿಸುತ್ತಿರುವುದಾಗಿ ವರದಿ ಮಾಡಿರುತ್ತಾರೆ. 
ಮುಂದುವರೆದು, ಈ ಸಮಗ್ರ ಉಪನಗರಗಳ ಯೋಜನೆಯು ಬೆಂಗಳೂರು ನಗರಕ್ಕೆ ಒತ್ತಡ ಕಡಿಮೆ ಮಾಡುವ ದೃಷ್ಟಿಯಿದ್ದರೂ ಉದ್ದಿಮೆದಾರರು 
ಬೆಂಗಳೂರು ನಗರ ಸುತ್ತಮುತ್ತ ಹೆಚ್ಚಿನ ಆದ್ಯತೆ ನೀಡುತ್ತಿರುವುದರಿಂದ, ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯ ಪ್ರದೇಶದಲ್ಲಿ 
ವಾಣಿಜ್ಯ , ಕೈಗಾರಿಕೆ, ವಸತಿ ಹಾಗೂ ಮತ್ತಿತರ ಅಭಿವೃದ್ದಿಗಳನ್ನು ಪ್ರಾಧಿಕಾರವು ತಿರಸ್ಕರಿಸುತ್ತಿರುವುದರಿಂದ ಆಪೇಕ್ಷಿತ ಆರ್ಥಿಕ ಅಭಿವೃದ್ಧಿ ಮೇಲೆ 
ಋಣಾತ್ಮಕ ಪರಿಣಾಮ ಬೀರುವುದನ್ನು ಕೇಂದ್ರೀಕರಿಸಿ ಆರ್ಥಿಕ ಅಭಿವೃದ್ಧಿಯನ್ನು ಮುನ್ನಡೆಸುವ ದಿಸೆಯಲ್ಲಿ ಈ ಉಪನಗರಗಳ ಪ್ರದೇಶಗಳಲ್ಲಿ ವಾಣಿಜ್ಯ , 
ಕೈಗಾರಿಕೆ, ವಸತಿ ಉದ್ದೇಶ ಹಾಗೂ ಮತ್ತಿತರ ಚಟುವಟಿಕೆಗಳಿಗೆ ಅನುಮತಿ ನೀಡಲು ಸಾರ್ವಜನಿಕರಿಂದ ಬರುವ ಮನವಿಗಳನ್ನು ಪರಿಗಣಿಸಿ, 
ಪ್ರಕರಣವಾರು ಭೂ ಉಪಯೋಗ/ ಅಭಿವೃದ್ಧಿಗೆ ಯಾವುದು ಅನ್ವಯವಾಗುವುದೋ ಅದರಂತೆ ಬದಲಾವಣೆಗೆ ಅನುಮತಿ ನೀಡುವುದು 
ಸೂಕ್ತವಾಗಿದೆಯೆಂದು ಮಹಾನಗರ ಆಯುಕ್ತರು, ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ, ಇವರು ತಿಳಿಸಿರುತ್ತಾರೆ . ಕಾರಣ , ಈ ಆದೇಶ: 

ಸರ್ಕಾರದ ಆದೇಶ ಸಂಖ್ಯೆ: ನಅಇ 64 ಬಿಎಂಆರ್ 2010 ಬೆಂಗಳೂರು, ದಿನಾಂಕ : 29 -09 - 2011 
ಪ್ರಸ್ತಾವನೆಯಲ್ಲಿ ಹೇಳಿರುವ ಅಂಶಗಳನ್ನು ಪರಿಗಣಿಸಿ, ರಾಮನಗರ , ಸಾತನೂರು, ಸೋಲೂರು, ನಂದಗುಡಿ ಸಮಗ್ರ ಉಪನಗರಗಳ 
ಪ್ರದೇಶಗಳ ವ್ಯಾಪ್ತಿಯಲ್ಲಿ ಬರುವ ಜಮೀನುಗಳಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಾಧಿಕಾರದ ಕಾಯ್ದೆ 1985ರ ಕಲಂ 9 ಮತ್ತು 10ರಡಿಯಲ್ಲಿ 
ಸ್ಥಗಿತಗೊಳಿಸದಿರುವುದರಿಂದ ಹಾಗೂ ಈ ಮೇಲಿನ ಸಮಗ್ರ ಉಪನಗರಗಳ ಅಭಿವೃದ್ಧಿಯಿಂದ ಬೆಂಗಳೂರು ನಗರಕ್ಕೆ ಒತ್ತಡ ಕಡಿಮೆ ಮಾಡುವ 
ದೃಷ್ಟಿಯಿದ್ದು ಉದ್ದಿಮೆದಾರರು ಬೆಂಗಳೂರು ನಗರದ ಸುತ್ತಮುತ್ತ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿರುವುದರಿಂದ, ಬೆಂಗಳೂರು ಮಹಾನಗರ 
ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯ ಪ್ರದೇಶದಲ್ಲಿ ವಾಣಿಜ್ಯ, ಕೈಗಾರಿಕೆ, ವಸತಿ ಹಾಗೂ ಮತ್ತಿತರ ಅಭಿವೃದ್ಧಿಗಾಗಿ ಬರುವ ಪ್ರಸ್ತಾವನೆಗಳನ್ನು 
ಪ್ರಾಧಿಕಾರವು ತಿರಸ್ಕರಿಸುತ್ತಿರುವುದರಿಂದ, ಅಪೇಕ್ಷಿತ ಆರ್ಥಿಕ ಅಭಿವೃದ್ಧಿ ಮೇಲೆ ಋಣಾತ್ಮಕ ಪರಿಣಾಮ ಬೀರುವುದನ್ನು ಸರ್ಕಾರವು ಗಮನಿಸಿ, ಈಗಾಗಲೇ 
ಅನುಮೋದನೆಯಾಗಿರುವ ಸಾತನೂರು, ಸೋಲೂರು, ನಂದಗುಡಿ ಮತ್ತು ರಾಮನಗರಂ ಸಮಗ್ರ ಉಪನಗರಗಳ ವ್ಯಾಪ್ತಿಯಲ್ಲಿನ ಪ್ರದೇಶಗಳ 
ಜಮೀನುಗಳಿಗೆ ವಾಣಿಜ್ಯ , ಕೈಗಾರಿಕೆ, ವಸತಿ ಹಾಗೂ ಮತ್ತಿತರ ಅಭಿವೃದ್ಧಿಗಾಗಿ ಭೂ ಉಪಯೋಗ ಬದಲಾವಣೆಗೆ ಅಥವಾ ಅಭಿವೃದ್ಧಿಗೆ ಬರುವ 
ಪ್ರಸ್ತಾವನೆಗಳನ್ನು ಪ್ರಕರಣವಾರು ಪರಿಶೀಲಿಸಿ ಸರ್ಕಾರದ ಪೂರ್ವಾನುಮತಿಯೊಂದಿಗೆ ಮಂಜೂರಾತಿ ನೀಡಿ ಕ್ರಮಕೈಗೊಳ್ಳಲು ಆದೇಶಿಸಿದೆ. ಈ 
ಅಭಿವೃದ್ಧಿಗಳನ್ನು ಸಂಬಂಧಿಸಿದ ಸಮಗ್ರ ಉಪನಗರ ಯೋಜನೆಯಲ್ಲಿ ಸೂಕ್ತವಾಗಿ ಅಳವಡಿಸಿಕೊಳ್ಳುವುದು. 
ಈ ಆದೇಶವನ್ನು ಸಚಿವ ಸಂಪುಟ ಪ್ರಕರಣ ಸಂಖ್ಯೆ: ಸಿ/ 415/2011 ದಿನಾಂಕ: 13 - 09 - 2011ರ ಅನುಮೋದನೆಯೊಂದಿಗೆ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಎಸ್ . ಪ್ರೇಮಚಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. ನಂ . 2546 

ನಗರಾಭಿವೃದ್ಧಿ ಇಲಾಖೆ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


೩೬೦೭ 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಎ . ಕುಮಾರಸ್ವಾಮಿ , ಡಿವೈ .ಎಸ್. ಪಿ . ರವರ ಹಿಂದಿನ ಸೇವಾ ಅವಧಿಯನ್ನು ನಿವೃತ್ತಿ ವೇತನ 

ಸೌಲಭ್ಯಗಳಿಗೆ ಅರ್ಹತಾದಾಯಕ ಸೇವೆಯೆಂದು ಪರಿಗಣಿಸುವ ಬಗ್ಗೆ. 
ಓದಲಾಗಿದೆ : ಪೊಲೀಸ್ ಮಹಾ ನಿರ್ದೇಶಕರು ರವರ ಪತ್ರ ಸಂಖ್ಯೆ : ಸಿಬಿ - 4 /70 / 2010 - 11 , ದಿನಾಂಕ : 24 - 12 - 2010 

ಮತ್ತು 12 - 7 -2011. 
ಪ್ರಸ್ತಾವನೆ : 

ಶ್ರೀ ಎ . ಕುಮಾರಸ್ವಾಮಿ , ಡಿವೈ.ಎಸ್. ಪಿ. ಬೆಂಗಳೂರು ಗ್ರಾಮಾಂತರ ಉಪ ವಿಭಾಗ , ಬೆಂಗಳೂರು ಜಿಲ್ಲೆ ರವರು ಈ ಹಿಂದೆ ಇಲಾಖೆಯಲ್ಲಿ 
ಪಿಎಸ್‌ಐ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದು ನಂತರ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಡಿವೈ .ಎಸ್. ಪಿ ಹುದ್ದೆಗೆ ಕರ್ನಾಟಕ ಲೋಕಸೇವಾ ಆಯೋಗದ 
ಮುಖೇನ ಆಯ್ಕೆಯಾಗಿ ದಿನಾಂಕ : 2 -6 -2008 ರಂದು ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರುತ್ತಾರೆ. 

ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ ನಿಯಮ 224ಎ ರಲ್ಲಿ ಸರ್ಕಾರದ ಸೇವೆಯಲ್ಲಿ ಸಲ್ಲಿಸಿದ ಎಲ್ಲಾ ತಾತ್ಕಾಲಿಕ / ಖಾಯಂ ಸೇವೆಯನ್ನು 
ನಿವೃತ್ತಿ ವೇತನಕ್ಕೆ ಪರಿಗಣಿಸಲು ಸೂಚಿಸಲಾಗಿದ್ದು, ನಿಯಮ 224 ರಲ್ಲಿ ನಿವೃತ್ತಿ ವೇತನಕ್ಕಾಗಿ ಸೂಕ್ತ ಆದೇಶವನ್ನು ಹೊರಡಿಸುವ ಪೂರ್ವದಲ್ಲಿ 
ಸರ್ಕಾರದ ಅನುಮತಿಯನ್ನು ಪಡೆಯಲು ಸೂಚಿಸಿರುತ್ತದೆ. ಅಲ್ಲದೆ, ಈ ಸೌಲಭ್ಯವನ್ನು ಪಡೆಯಲಿಚ್ಚಿಸುವ ನೌಕರನು ಸಂದರ್ಭನುಸಾರ ಸರ್ಕಾರಿ ಸೇವೆಗೆ 
ಸೇರಿದ ದಿನಾಂಕದಿಂದ 3 ವರ್ಷದ ಒಳಗೆ ಅಥವಾ ನಿಯಮದ ಜಾರಿಯ ದಿನಾಂಕದಿಂದ 5 ವರ್ಷದ ಒಳಗೆ ಅಂದರೆ 7 -5 - 2011 ರವರೆಗೆ ( ದಿ : 
2 -7 - 2010 ರ ವಿಸ್ತರಣಾ ಆದೇಶದ ಅನುಸಾರ) ನೇಮಕ ಪ್ರಾಧಿಕಾರಿಗೆ ಬರಹದಲ್ಲಿ ಕೋರಿಕೆ ಸಲ್ಲಿಸತಕ್ಕದ್ದು ಎಂಬುದಾಗಿದ್ದು ಸದರಿಯವರು ಪಿಎಸ್‌ಐ 
ಹುದ್ದೆಯಲ್ಲಿ ಖಾಯಂ ನೌಕರರಾಗಿ ಕರ್ತವ್ಯ ನಿರ್ವಹಿಸಿದ್ದು ( ಅವರ ಪರಿಕ್ಷಾರ್ಥ ಅವಧಿಯನ್ನು 30 - 11 -2006 ರಂದು ತೃಪ್ತಿಕರವೆಂದು 
ಘೋಷಿಸಲಾಗಿರುತ್ತದೆ) ನೇಮಕಾತಿ ಪ್ರಾಧಿಕಾರದಿಂದ ಸೂಕ್ತ ಅನುಮತಿ ಪಡೆದು ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ ನಿಯಮ ( ಬಿ) ರಡಿಯಲ್ಲಿ 
ಬಿಡುಗಡೆಗೊಂಡಿರುತ್ತಾರೆ. ಅಲ್ಲದೆ, ಸರ್ಕಾರವು ನಿಗದಿಪಡಿಸಿದ ಅವಧಿಯೊಳಗಾಗಿ ಅರ್ಹತಾದಾಯಕ ಸೇವೆಗೆ ಕೋರಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಅವರು 
ಪಿ.ಎಸ್. ಐ. ಹುದ್ದೆಯಲ್ಲಿ ಖಾಯಂ ನೌಕರರರಾಗಿ ಸಲ್ಲಿಸಿದ ದಿನಾಂಕ : 1 - 6 - 2004 ರಿಂದ 30 - 5 - 2008 ರವರೆಗಿನ ಸೇವೆಯನ್ನು ಕರ್ನಾಟಕ 
ನಾಗರೀಕ ಸೇವಾ ನಿಯಮಗಳ ನಿಯಮ 224ಎ ರನ್ವಯ ಅವರ ನಿವೃತ್ತಿ ವೇತನ ಸೌಲಭ್ಯಗಳಿಗೆ ಅರ್ಹತಾದಾಯಕ ಸೇವೆಯೆಂದು ಪರಿಗಣಿಸಲು 
ಅವಕಾಶವಿರುತ್ತದೆ. ಆದ್ದರಿಂದ, ಸದರಿಯವರು ಪಿ .ಎಸ್. ಐ . ಹುದ್ದೆಯಲ್ಲಿ ಸಲ್ಲಿಸಿದ ದಿನಾಂಕ : 1 - 6 - 2004 ರಿಂದ 30 - 5 - 2008 ರವರೆಗಿನ 
ಸೇವಾವಧಿಯನ್ನು ನಿವೃತ್ತಿ ವೇತನ ಸೌಲಭ್ಯಗಳಿಗಾಗಿ ಅರ್ಹತಾದಾಯಕ ಸೇವೆಯೆಂದು ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ ನಿಯಮ 224ಎ 
ರನ್ವಯ ಪರಿಗಣಿಸುವಂತೆ ಮೇಲೆ ಓದಲಾದ ಪತ್ರದಲ್ಲಿ ಪೊಲೀಸ್ ಮಹಾ ನಿರ್ದೇಶಕರವರು ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಶ್ರೀ ಎ . ಕುಮಾರಸ್ವಾಮಿ , ಡಿವೈ .ಎಸ್. ಪಿ. ರವರು ಈ ಹಿಂದೆ ಪೊಲೀಸ್ ಇಲಾಖೆಯಲ್ಲಿ ಪಿ .ಎಸ್. ಐ . ಹುದ್ದೆಯಲ್ಲಿ 
ದಿನಾಂಕ : 1 - 6 - 2004 ರಿಂದ 30 - 5 - 2008 ರವರೆಗೆ ಸಲ್ಲಿಸಿದ್ದ ಸೇವಾ ಅವಧಿಯಲ್ಲಿ ದಿನಾಂಕ : 16 - 8 - 2005 ರಿಂದ 22 - 8 - 2005 ರವರೆಗೆ ಒಟ್ಟು 
07 ದಿವಸಗಳ ವೇತನ ರಹಿತ ರಜೆಯನ್ನು ( L . W . A.) ಪಡೆದಿದ್ದು, ಈ ಅವಧಿಯನ್ನು ಹೊರತುಪಡಿಸಿ, ( ಸರ್ಕಾರಿ ಆದೇಶ ಸಂಖ್ಯೆ : ಎಫ್‌ಡಿ 01 
ಎಸ್‌ಆರ್‌ಎ 2011 ದಿನಾಂಕ : 5 - 3 - 2011 ರನ್ವಯ ) ಉಳಿದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ ನಿಯಮ 224( ಎ) ರನ್ವಯ 
ನಿವೃತ್ತಿ ವೇತನ ಸೌಲಭ್ಯಗಳಿಗೆ ಮಾತ್ರ ಅರ್ಹತಾದಾಯಕ ಸೇವೆನ್ನಾಗಿ ಪರಿಗಣಿಸಲು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 42 ಪೊಸಿಪ 2011 , ಬೆಂಗಳೂರು, ದಿನಾಂಕ : 18 -10 - 2011. 
ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಶ್ರೀ ಎ . ಕುಮಾರಸ್ವಾಮಿ , ಡಿವೈ .ಎಸ್. ಪಿ. ಬೆಂಗಳೂರು ಗ್ರಾಮಾಂತರ ಉಪ ವಿಭಾಗ ರವರು ಈ ಹಿಂದೆ 
ಪೊಲೀಸ್ ಇಲಾಖೆಯಲ್ಲಿ ಪಿ.ಎಸ್. ಐ . ಹುದ್ದೆಯಲ್ಲಿ ದಿನಾಂಕ : 1 - 6 - 2004 ರಿಂದ 30 - 5 - 2008 ರ ವರೆಗೆ ಸಲ್ಲಿಸಿದ ಸೇವಾ ಅವಧಿಯಲ್ಲಿ ದಿನಾಂಕ : 
16 - 8 -2005 ರಿಂದ 22 -8 - 2005 ರವರೆಗೆ ಒಟ್ಟು 07 ದಿವಸಗಳು ವೇತನ ರಹಿತ ರಜೆಯನ್ನು ( L.W .A .) ಪಡೆದಿದ್ದು, ಈ ಅವಧಿಯನ್ನು 
ಹೊರತುಪಡಿಸಿ, ಉಳಿದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ ನಿಯಮ 224 ( ಎ) ರನ್ವಯ ಅವರ ನಿವೃತ್ತಿ ವೇತನ 
ಸೌಲಭ್ಯಗಳಿಗಾಗಿ ಮಾತ್ರ ಅರ್ಹತಾದಾಯಕ ಸೇವೆಯನ್ನಾಗಿ ಪರಿಗಣಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್ . ರವಿಪ್ರಕಾಶ್ 
ಪಿ.ಆರ್. 2547 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ, ( ಪೋಲೀಸ್ ಸೇವೆಗಳು ) . 


ಒಳಾಡಳಿತ ಸಚಿವಾಲಯ 
ವಿಷಯ : ದಾವಣಗೆರೆ ಜಿಲ್ಲೆಯ ಹಲುವಾಗಲು ಠಾಣೆಯ ಶಿಥಿಲಗೊಂಡಿರುವ 9 ಹಳೆಯ ವಸತಿಗೃಹಗಳನ್ನು ನೆಲಸಮಗೊಳಿಸಲು ಮತ್ತು 

ಸದರಿ ನಿವೇಶನವನ್ನು ಗ್ರಾಮ ಪಂಚಾಯತಿಗೆ ಹಸ್ತಾಂತರಿಸುವ ಬಗ್ಗೆ. 
ಓದಲಾಗಿದೆ : ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರವರ ಪತ್ರ ಸಂಖ್ಯೆ : ಬಿ1ಸಿ 7 /2007 - 08 , ದಿನಾಂಕ : 2- 9 -2011 . 
ಪ್ರಸ್ತಾವನೆ : 

ಮೇಲೆ ಓದಲಾದ ದಿನಾಂಕ : 2 - 9 - 2011ರ ಪತ್ರದಲ್ಲಿ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರವರು ಸರ್ಕಾರಕ್ಕೆ ಪ್ರಸ್ತಾವನೆ 
ಸಲ್ಲಿಸಿ, ಪೊಲೀಸ್ ಇಲಾಖೆಯ ಅಧೀನದಲ್ಲಿರುವ ಸಾರ್ವಜನಿಕ ಬಸ್ ನಿಲ್ದಾಣಕ್ಕೆ ಬಿಟ್ಟು ಕೊಡಲುದ್ದೇಶಿಸಿದ ರಿ.ಸ. ನಂ . 500 / ರಲ್ಲಿನ 0.89 ಸೆಂಟ್ಸ್ 
ಬದಲಿಗೆ ಗ್ರಾಮ ಪಂಚಾಯಿತಿಯವರು ನೀಡುವ ಹಲುವಾಗಲು ಗ್ರಾಮ ಪಂಚಾಯ್ತಿಗೆ ಸೇರಿದ ರಿ. ಸ. ನಂ . 289 / ಎ / ವಿಸ್ತೀರ್ಣ 2 ಎಕರೆ 10 ಸೆಂಟ್ಸ್ 
ಜಮೀನಿಗೆ ಡಿವೈಎಸ್‌ಪಿ ಹರಪನಹಳ್ಳಿ, ಉಪವಿಭಾಗ ಮತ್ತು ಇತರ ಸಿಬ್ಬಂದಿಗಳು ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿದ್ದು , ಈ ಸ್ಥ 
ವಿದ್ಯುತ್ ಸರಬರಾಜು ಮತ್ತು ಬೋರ್‌ವೆಲ್ ವ್ಯವಸ್ಥೆ ಇರುತ್ತದೆ. ಅಲ್ಲದೆ ಸದರಿ ಪ್ರದೇಶದಲ್ಲಿ ಈಗಾಗಲೇ ಶಿಕ್ಷಕರ ವಸತಿಗೃಹ ( ಗುರುಭವನ) 
ನಿರ್ಮಾಣಗೊಂಡಿದ್ದು , ಜನವಸತಿ ಪ್ರದೇಶವಾಗಿರುತ್ತದೆ. ಅಲ್ಲದೆ ಹಲುವಾಗಲು ಗ್ರಾಮ ಪಂಚಾಯ್ತಿಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಪೊಲೀಸ್ 


೩೬೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


ಭಾಗ - ೧ 


ಇಲಾಖೆಗೆ ಬಿಟ್ಟುಕೊಡುವ 2 ಎಕರೆ 10 ಸೆಂಟ್ಸ್ ಜಮೀನಿಗೆ ಗ್ರಾಮ ಪಂಚಾಯ್ತಿ ವತಿಯಿಂದ ಕುಡಿಯುವ ನೀರಿನ ಸೌಲಭ್ಯ , ಮುಂದಿನ ವಾರ್ಷಿಕ ಕ್ರಿಯಾ 
ಯೋಜನೆಯಲ್ಲಿ ಬಾಕ್ಸ್ ಚರಂಡಿ ವ್ಯವಸ್ಥೆ , ವಿದ್ಯುತ್ ಪ್ರಸರಣ ಇಲಾಖೆಯ ಸಹಯೋಗದೊಂದಿಗೆ ಪತ್ರ ವ್ಯವಹಾರ ಮಾಡಿ, ಪಂಚಾಯತ್‌ದಲ್ಲಿನ ಕ್ರಿಯಾ 
ಯೋಜನೆಯನ್ನು ಅಳವಡಿಸಿಕೊಂಡು, ಹಂತ ಹಂತವಾಗಿ ಸೌಕರ್ಯಗಳನ್ನು ಒದಗಿಸಿಕೊಡಲು ಸಿದ್ಧರಿರುವುದಾಗಿ ಲಿಖಿತ ಪತ್ರವನ್ನು ನೀಡಿರುವುದಾಗಿ ಈ 
ಜಮೀನಿಗೆ ರಸ್ತೆ ಸೌಲಭ್ಯ ಇದ್ದು, ಪೊಲೀಸ್ ಇಲಾಖೆಯಿಂದ ವಸತಿ ಗೃಹಗಳನ್ನು ನಿರ್ಮಾಣ ಮಾಡಿಕೊಂಡು ವಾಸಿಸಲು ಎಲ್ಲಾ ಮೂಲಭೂತ 
ಸೌಲಭ್ಯಗಳೊಂದಿಗೆ ಯೋಗ್ಯವಾಗಿರುತ್ತದೆ. ಅಲ್ಲದೆ ಪೊಲೀಸ್ ಇಲಾಖೆಗೆ ಸೇರಿದ ರಿ. ಸ. ನಂ . 500 /1ರ 0.89 ಸೆಂಟ್ಸ್ ವಿಸ್ತೀರ್ಣವುಳ್ಳ ಖಾಲಿ 
ನಿವೇಶನವನ್ನು ಹಲುವಾಗಲು ಗ್ರಾಮ ಪಂಚಾಯಿತಿಗೆ ಸಾರ್ವಜನಿಕ ಬಸ್ ನಿಲ್ದಾಣ ನಿರ್ಮಾಣಕ್ಕಾಗಿ ಬಳಸಿಕೊಳ್ಳುವ ಸಲುವಾಗಿ ಕರಾರು ಪತ್ರವನ್ನು 
ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯ್ತಿ ಹಲುವಾಗಲುರವರಿಂದ ಹಸ್ತಾಂತರ ಪಡೆದು ಕರಾರು ಪತ್ರವನ್ನು ಕಾರ್ಯನಿರ್ವಾಹಕ 
ಅಧಿಕಾರಿಗಳು ಹರಪನಹಳ್ಳಿ ತಾಲ್ಲೂಕು ಪಂಚಾಯಿತಿರವರ ಮುಖಾಂತರ ದಾವಣಗೆರೆ ಜಿಲ್ಲಾ ಪಂಚಾಯತಿ ಮುಖ್ಯ ನಿರ್ವಾಹಕ ಅಧಿಕಾರಿರವರಿಂದ 
ಅನುಮೋದನೆ ಪಡೆದಿದ್ದು, ಅಂತೆಯೇ , ಈ ನಿವೇಶನಗಳನ್ನು ಪರಸ್ಪರ ಬದಲಾಯಿಸಿಕೊಳ್ಳಬಹುದು ಎಂದು ಅಭಿಪ್ರಾಯಪಡಲಾಗಿದೆ. ಆದ್ದರಿಂದ, 
ಹಲುವಾಗಲು ಠಾಣೆಯ ಶಿಥಿಲಗೊಂಡಿರುವ 9 ಹಳೆಯ ವಸತಿ ಗೃಹಗಳನ್ನು ನೆಲಸಮಗೊಳಿಸಲು ಅನುಮತಿ ಹಾಗೂ 24 ವಸತಿಗೃಹಗಳನ್ನು 
ನಿರ್ಮಾಣಕ್ಕಾಗಿ ಲೆಕ್ಕ ಶೀರ್ಷಿಕೆ 4055 - 0 - 211 - 01 - 211 ರಡಿ ರೂ . 210. 70 ಲಕ್ಷ ಹೆಚ್ಚುವರಿ ಅನುದಾನ ಮಂಜೂರು ಮಾಡುವಂತೆ ಸರ್ಕಾರವನ್ನು 
ಕೋರಿರುತ್ತಾರೆ. 

ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರವರ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಹಲುವಾಗಲು ಗ್ರಾಮ ಪಂಚಾಯ್ತಿಗೆ ಸೇರಿದ 
ರಿ.ಸ. ನಂ . 289/ ಎ ವಿಸ್ತೀರ್ಣ 2 ಎಕರೆ 10 ಸೆಂಟ್ಸ್ ಜಮೀನನ್ನು ಪೊಲೀಸ್ ಇಲಾಖೆಗೆ ಹಾಗೂ ಪೊಲೀಸ್ ಇಲಾಖೆಗೆ ಸೇರಿದ ರಿ. ಸ. ನಂ . 500 / 
ರಲ್ಲಿನ 0.89 ಸೆಂಟ್ಸ್ ವಿಸ್ತೀರ್ಣವುಳ್ಳ ಖಾಲಿ ನಿವೇಶನವನ್ನು ಗ್ರಾಮ ಪಂಚಾಯತಿಗೆ ಪರಸ್ಪರ ವರ್ಗಾವಣೆಗೆ ಆಡಳಿತಾತ್ಮಕ ಅನುಮೋದನೆ ನೀಡಲು ಮತ್ತು 
24 ವಸತಿಗೃಹಗಳ ನಿರ್ಮಾಣಕ್ಕಾಗಿ ಲೆಕ್ಕ ಶೀರ್ಷಿಕೆ 4055 -0 - 211- 01- 211 ರಡಿ ರೂ . 210.70 ಲಕ್ಷಗಳ ಹೆಚ್ಚುವರಿ ಅನುದಾನ ಮಂಜೂರು ಮಾಡುವ 
ಪ್ರಸ್ತಾವನೆಯನ್ನು ಪ್ರತ್ಯೇಕವಾಗಿ ಕಳುಹಿಸಿಕೊಡುವಂತೆ ತಿಳಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

* ಸರ್ಕಾರದ ಆದೇಶ ಸಂಖ್ಯೆ : ಹೆಚ್‌ಡಿ 81 ಪಿಬಿಎಲ್ 2009, ಬೆಂಗಳೂರು, ದಿನಾಂಕ : 15 -10 - 2011 , 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಪ್ರಸ್ತುತ ಪ್ರಕರಣದಲ್ಲಿ ಸಲ್ಲಿಸಿರುವ ದಿನಾಂಕ : 06 -11 - 2009ರ ದಾನಪತ್ರ ಮತ್ತು 
ದಿನಾಂಕ : 11 - 2 - 2011ರ ಕರಾರು ಪತ್ರ ಮತ್ತು ಇತರೆ ದಾಖಲೆಗಳನ್ನು ಪರಿಶೀಲಿಸಲಾಗಿ, ಪೋಲೀಸ್ ಇಲಾಖೆಯ ವಶದಲ್ಲಿ ಸರ್ವೆ ನಂ . 323 
(500/ ಎ) ಒಟ್ಟು 2 ಎಕರೆ 73 ಸೆಂಟ್ಸ್ ಜಾಗವಿದ್ದು, ಇದರಲ್ಲಿ 09 ಶಿಥಿಲಗೊಂಡಿರುವ ಪೊಲೀಸ್ ವಸತಿಗೃಹಗಳನ್ನು ಗ್ರಾಮ ಪಂಚಾಯತಿ ವತಿಯಿಂದ 
ನೆಲಸಮಗೊಳಿಸಿಕೊಳ್ಳುವ ಷರತ್ತಿನ ಮೇರೆಗೆ ಇದರಲ್ಲಿ 89 ಸೆಂಟ್ಸ್ ಜಾಗವನ್ನು ಹಲುವಾಗಲು ಗ್ರಾಮ ಪಂಚಾಯಿತಿಗೆ ಬಸ್ ನಿಲ್ದಾಣದ ನಿರ್ಮಾಣಕ್ಕೆ 
ವರ್ಗಾಯಿಸಲು ಮತ್ತು ಮೂಲತಃ ಶ್ರೀಮತಿ ಮಹದೇವಕ್ಕ ಗಂಡ ರಾಮಚಂದ್ರಪ್ಪ ಇವರು ದಾನವಾಗಿ ನೀಡಿರುವ ಹಲುವಾಗಲು ಗ್ರಾಮದ ಸರ್ವೆ ನಂ . 
289 / ಎ / ರಲ್ಲಿನ 2 ಎಕರೆ 10 ಸೆಂಟ್ಸ್ ಜಾಗವನ್ನು ಪೊಲೀಸ್ ಇಲಾಖೆಗೆ ನೋಂದಣಿ ಮಾಡಿಸಿ ಗ್ರಾಮ ಪಂಚಾಯಿತಿಯು ಖಾತೆ ಬದಲಾವಣೆ 
ಮಾಡಿಸಿಕೊಟ್ಟಿದ್ದು , ಈ ಎರಡು ನಿವೇಶನಗಳ ಪರಸ್ಪರ ವರ್ಗಾವಣೆಗೆ ಸರ್ಕಾರದ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಗಿದೆ. 

ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರ ಟಿಪ್ಪಣಿ ಸಂಖ್ಯೆ : ಒಸಾಣ 44549 ಅಂಆಸ 2011 ದಿನಾಂಕ: 29 -9 - 2011ರ ಸಹಮತಿ 
ಹಾಗೂ ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಆಇ : 01 : ಟಿ.ಎಫ್. ಪಿ. : 2008, ದಿನಾಂಕ : 16 - 5 - 2008 ರಲ್ಲಿ ಇಲಾಖಾ ಕಾರ್ಯದರ್ಶಿಗಳಿಗೆ 
ಪ್ರತ್ಯಾಯೋಜಿಸಲಾದ ಆರ್ಥಿಕ ಅಧಿಕಾರದನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ರಾಜಮ್ಮ 
ಪಿ . ಆರ್. 2548 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ, ( ಹೊಲೀಸ್ ವೆಚ್ಚ). 
ಲೋಕೋಪಯೋಗಿ, ಬಂದರು ಹಾಗೂ ಒಳನಾಡು ಜಲಸಾರಿಗೆ ಸಚಿವಾಲಯ 
ವಿಷಯ : 2011 -12ನೇ ಸಾಲಿನಲ್ಲಿ ಪ್ರಧಾನ ಲೆಕ್ಕಶೀರ್ಷಿಕೆ 5054 ರ ಅಡಿಯಲ್ಲಿ ಅನುದಾನವನ್ನು ಬಿಡುಗಡೆ ಮಾಡುವ ಬಗ್ಗೆ. 
ಉಲ್ಲೇಖ : ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತದ ಪತ್ರ ಸಂಖ್ಯೆ ಕ.ರ. ಅ.ನಿ. ನಿ : ಎಂ - ಎಫ್ ಅಂಡ್ ಎ : 2011 -12 : 1538, 

ದಿನಾಂಕ : 23 - 9 - 2011. 
ಪ್ರಸ್ತಾವನೆ : 

2011 - 12ನೇ ಸಾಲಿಗೆ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತಕ್ಕೆ ಲೆಕ್ಕಶೀರ್ಷಿಕೆ 5054 - 80 - 190 - 0 - 01 - 132 ( ಯೋಜನೆ) ಅಡಿಯಲ್ಲಿ 
ಬಂಡವಾಳ ಕಾಮಗಾರಿಗಳಿಗಾಗಿ ರೂ . 180.00 ಕೋಟಿಗಳನ್ನು ಒದಗಿಸಲಾಗಿರುತ್ತದೆ. 

ಇದರಲ್ಲಿ 11 ನೇ ಅನ್ಯೂಟಿ ಪಾವತಿಗಾಗಿ ರೂ . 29.70 ಕೋಟಿಗಳನ್ನು ಸದರಿ ಲೆಕ್ಕಶೀರ್ಷಿಕೆಗಳ ಅಡಿಯಲ್ಲಿ ಬಿಡುಗಡೆ ಮಾಡುವಂತೆ, ಉಲ್ಲೇಖಿತ 
ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತದ ಪತ್ರದಲ್ಲಿ ಕೋರಲಾಗಿದೆ. 
ಸದರಿ ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಲಾಗಿದ್ದು, ಕೆಳಗಿನಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಲೋಣ51 ಇಎಪಿ 2011, ಬೆಂಗಳೂರು, ದಿನಾಂಕ : 20 - 10 - 2011. 
ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತದಿಂದ ಕೈಗೊಂಡ ಕಾಮಗಾರಿಯ 11ನೇ ಅನ್ಯೂಟಿ ಪಾವತಿಗಾಗಿ 2011 - 12ನೇ ಸಾಲಿನಲ್ಲಿ 
ಲೆಕ್ಕಶೀರ್ಷಿಕೆ 5054 - 80 - 190 - 0 - 01 -132 ಬಂಡವಾಳ ವೆಚ್ಚಗಳು ( ಯೋಜನೆ) ಅಡಿಯಲ್ಲಿ ರೂ . 29 .70 ಕೋಟಿಗಳನ್ನು (ಇಪ್ಪತ್ತೊಂಬತ್ತು ಕೋಟಿ 
ಎಪ್ಪತ್ತು ಲಕ್ಷ ರೂಪಾಯಿಗಳು ಮಾತ್ರ) ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತಕ್ಕೆ “ ಗುತ್ತಿಗೆ ಕರಾರಿನಲ್ಲಿರುವಂತೆ ಎಲ್ಲಾ ಮಾನದಂಡಗಳನ್ವಯ ( all 
parameters ) ರಸ್ತೆಯ ನಿರ್ವಹಣೆಯನ್ನು ಮಾಡುವಂತೆ ಲಿಖಿತ ರೂಪದಲ್ಲಿ ಖಚಿತ ಪಡಿಸಿಕೊಂಡು ಪಾವತಿಸುವ ಷರತ್ತಿನೊಂದಿಗೆ ” ಹಣ ಬಿಡುಗಡೆ 
ಮಾಡಲಾಗಿದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


೩೬೦೯ 


ಮುಂದುವರೆದು, ನಿಗಮವು 29 .70 ಕೋಟಿ ರೂ . ಗಳನ್ನು ( ಇಪ್ಪತ್ತೊಂಬತ್ತು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳು ಮಾತ್ರ) ಬಿಲ್ಲನ್ನು ಕೆ.ಎಫ್. ಸಿ . 
17 ( ಸಿ) 4 ರಲ್ಲಿನಂತೆ ಮಹಾಲೇಖಪಾಲರಿಂದ ( ಎ ಅಂಡ್ ಇ) ಆಥರೈಸೇಷನ್ ಇಲ್ಲದೆಯೇ ಮನ್ನಣೆ ಮಾಡುವುದು , ಹಾಗೂ ಸದರಿ ಬಿಲ್ಲಿನ ಮೊತ್ತಕ್ಕೆ 
ಹಿರಿಯ ನಿರ್ದೇಶಕರು ( ಆರ್ಥಿಕ) ಹಾಗೂ ಪದನಿಮಿತ್ತ ಸರ್ಕಾರದ ವಿಶೇಷ ಕಾರ್ಯದರ್ಶಿ , ಲೋಕೋಪಯೋಗಿ, ಬಂದರು ಹಾಗೂ ಒಳನಾಡು 
ಜಲಸಾರಿಗೆ ಇಲಾಖೆ ಇವರ ಮೇಲುರುಜು ಮಾಡಿಸಿ , ಈ ಬಿಲ್ಲನ್ನು (ಸ್ವೀಕೃತದ ರಶೀತಿ) ರಾಜ್ಯ ಹುಜೂರು ಖಜಾನೆ, ಬೆಂಗಳೂರು ಇಲ್ಲಿಂದ ಡ್ರಾ 
ಮಾಡತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಲೋಇ 797 ಆಕೋ - / 1 ದಿನಾಂಕ : 20 - 10 - 2011 ರನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ದೇವಿಪ್ರಸಾದ್ 
ಪಿ . ಆರ್ . 2549 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಲೋಕೋಪಯೋಗಿ, ಬಂದರು ಹಾಗೂ 

ಒಳನಾಡು ಜಲಸಾರಿಗೆ ಇಲಾಖೆ, ( ಇಎಪಿ). 

ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಶೇಖಿಸೌದ್, ನಿವೃತ್ತ ಕಾನೂನು ಸಲಹೆಗಾರರು , ಸಿ . ಐ. ಡಿ. ಬೆಂಗಳೂರು ಇವರ ವಿರುದ್ಧದ ಇಲಾಖಾ ವಿಚಾರಣೆ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂ . ಒಣ 637 ಪಿಪಿಇ 2005, ದಿನಾಂಕ : 29 - 5 -2010 . 

2 . ಸರ್ಕಾರದ ತಿದ್ದಪಡಿ ಅದೇಶ ಸಂ . ಒಇ 637 ಪಿಪಿಇ 2005, ದಿನಾಂಕ : 28 - 7 - 2010 . 

3. ವಿಚಾರಣಾಧಿಕಾರಿಯ ಇಲಾಖಾ ವಿಚಾರಣಾ ವರದಿಯ ದಿನಾಂಕ : 23 - 8 - 2011 . 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ದಿನಾಂಕ : 20 -5 - 2010ರ ಸರ್ಕಾರದ ಆದೇಶದಲ್ಲಿ ಶ್ರೀ ಶೇಖ್ನೌ ರ್, ನಿವೃತ್ತ ಕಾನೂನು ಸಲಹೆಗಾರರು, ಸಿ. ಐ. ಡಿ. 
ಬೆಂಗಳೂರು ಇವರು 2006 - 07 ರ ಸಾಲಿನ ಆಸ್ತಿ ಮತ್ತು ದಾಯಿತ್ವದ ಪಟ್ಟಿಯ ಸಂಬಂಧ ಕೋರಲಾದ ವಿವರಗಳ ಸಂಬಂಧ ಅನಾವಶ್ಯಕ ಪತ್ರ 

ಮಾಡಿಕೊಟ್ಟು ಬೇಜವಾಬ್ದಾರಿಯಿಂದ ಕರ್ತವ್ಯ ನಿರ್ಲಕ್ಷ ತೋರಿಸಿ ಕರ್ನಾಟಕ ನಾಗರೀಕ ಸೇವಾ ( ನಡತೆ) ನಿಯಮಾವಳಿ, 1966ರ 
ನಿಯಮ 3(1) ರ ಉಪನಿಯಮ ( i) ನ್ನು ಸ್ಪಷ್ಟವಾಗಿ ಉಲ್ಲಂಘಿಸಿರುವ ಬಗ್ಗೆ ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ, ನಿಯಂತ್ರಣ ಮತ್ತು 
ಅಫೀಲು) ನಿಯಮಗಳು, 1957ರ ನಿಯಮ 11ರನ್ವಯ ಇಲಾಖಾ ವಿಚಾರಣೆ ನಡೆಸಲು ಶ್ರೀ ವಿ.ಕೆ. ದ್ವಾರಕನಾಥ್, ನಿವೃತ್ತ ಜೀ 
20 , 2ನೇ ಕ್ರಾಸ್ , ಜುಡಿಷಿಯಲ್ ಆಫಿಸರ್ ಕ್ವಾರ್ಟರ್ ಲೇಔಟ್, ಸಂಜಯನಗರ , 2ನೇ ಹಂತ, ಬೆಂಗಳೂರು- 94, ಇವರನ್ನು ಸದರಿ ನಿಯಮದ 
ಉಪನಿಯಮ 2ರನ್ವಯ ವಿಚಾರಣಾಧಿಕಾರಿಯನ್ನಾಗಿ ಮತ್ತು ಪ್ರಕರಣದ ದಾಖಲೆಗಳನ್ನು ಸರ್ಕಾರದ ಪರವಾಗಿ ವಿಚಾರಣಾ ಪ್ರಾಧಿಕಾರದ ಮುಂದೆ 
ಮಂಡಿಸಲು ಸದರಿ ನಿಯಮದ ಉಪನಿಯಮ (5) ( ಸಿ) ರ ಅನ್ವಯ ಶ್ರೀ ಜೆ.ಎನ್. ದೇಸಾಯಿ , ಸಹಾಯಕ ಅಭಿಯೋಗ ನಿರ್ದೆಶಕರು, ಅಭಿಯೋಗ 
ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೆಶಕರ ಕಛೇರಿ, ಕಾವೇರಿ ಭವನ, ಬೆಂಗಳೂರು- 9 ಇವರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಿಸಿ ಆದೇಶವನ್ನು 
ಹೊರಡಿಸಲಾಗಿದೆ. 

ಮೇಲೆ ( 2) ರಲ್ಲಿ ಓದಲಾದ ದಿನಾಂಕ : 28 - 7 - 2010ರ ಸರ್ಕಾರದ ತಿದ್ದುಪಡಿ ಆದೇಶದಲ್ಲಿ ಆದೇಶ ಸಂ . ಒಣ 637 ಪಿಪಿಇ 2005, ದಿನಾಂಕ 
: 29 -5 - 2010 ರನ್ವಯ ವಿಚಾರಣಾಧಿಕಾರಿಯಾದ ಶ್ರೀ ವಿ.ಕೆ. ದ್ವಾರಕನಾಥ್ ಇವರ ಬದಲಾಗಿ “ ಶ್ರೀ ಬಿ . ರಂಗಸ್ವಾಮಿ , ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, 
ನಂ . 768, 9ನೇ ಮೈನ್, 3ನೇ ಬ್ಲಾಕ್, 3ನೇ ಹಂತ ಬಸವೇಶ್ವರನಗರ, ಬೆಂಗಳೂರು- 79 ” ಇವರನ್ನು ನೇಮಿಸಲಾಗಿದೆ. 

ಮೇಲೆ (3) ರಲ್ಲಿ ಓದಲಾದ ವಿಚಾರಣಾಧಿಕಾರಿಯ ದಿನಾಂಕ : 23 -8 - 2011ರ ಇಲಾಖಾ ವಿಚಾರಣಾ ವರದಿಯಲ್ಲಿ ಶಿಸ್ತು ಪ್ರಾಧಿಕಾರವು 
ಆರೋಪಿತ ಅಧಿಕಾರಿಯ ಮೇಲಿನ ದೋಷಾರೋಪಗಳನ್ನು ರುಜುವಾತುಪಡಿಸಲು ಅಸಮರ್ಥಗೊಂಡಿದೆ ಎಂದು ಅಭಿಪ್ರಾಯಿಸುತ್ತಾ, ಆರೋಪ (1) 
ರಿಂದ (3) ನ್ನು ನ ಕಾರಾತ್ಮಕವೆಂದು ವರದಿಸಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 637 ಪಿಪಿಇ 2005, ಬೆಂಗಳೂರು, ದಿನಾಂಕ : 18ನೇ ಅಕ್ಟೋಬರ್ 2011 . 
ಮೇಲಿನ ಪ್ರಸ್ತಾವನೆಯಲ್ಲಿನ ವಿವರಗಳ ಹಿನ್ನೆಲೆಯಲ್ಲಿ ಶ್ರೀ ಶೇಖಿಸೌಧ, ನಿವೃತ್ತ ಕಾನೂನು ಸಲಹೆಗಾರರು, ಸಿ.ಐ.ಡಿ. ಬೆಂಗಳೂರು ಇವರು 
2006 - 07 ನೇ ಸಾಲಿನ ಆಸ್ತಿ ಮತ್ತು ದಾಯಿತ್ವ ಪಟ್ಟಿಯನ್ನು ಸಲ್ಲಿಸುವ ಸಂಬಂಧ ಬೇಜವಾಬ್ದಾರಿಯಿಂದ ಕರ್ತವ್ಯ ನಿರ್ಲಕ್ಷ ತೋರಿಸಿದ್ದರ ಬಗ್ಗೆ 
ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ , 1957ರ ನಿಯಮ 11ರನ್ವಯ ಇಲಾಖಾ ವಿಚಾರಣೆ 
ನಡೆಸಿ , ಕರ್ನಾಟಕ ನಾಗರೀಕ ಸೇವಾ (ನಡತೆ) ನಿಯಮಗಳು, 1966ರ ನಿಯಮ 3(1) ರ ಉಪನಿಯಮ (ii) ವನ್ನು ಸ್ಪಷ್ಟವಾಗಿ ಉಲ್ಲಂಘಿಸಿರುವ 
ಆರೋಪದಿಂದ ಮುಕ್ತಗೊಳಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್.ಕೆ. ನಿಂಗಪ್ಪ 
ಪಿ . ಆರ್ . 2550 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ, ( ಪೊಲೀಸ್ ಸೇವೆಗಳು - ಬಿ). 


ಒ 


೩೬೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


ಭಾಗ - ೧ 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಶಶಿಕುಮಾರ್, ಮಾಜಿ ಪಿ . ಸಿ., ಶ್ರವಣಬೆಳಗೊಳ ಪೋಲೀಸ್ ಠಾಣೆ, ಹಾಸನ ಜಿಲ್ಲೆ. ಇವರು ಸರ್ಕಾರಕ್ಕೆ ಸಲ್ಲಿಸಿರುವ 

ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ : 1) ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, ಹಾಸನ ಜಿಲ್ಲೆ, ಇವರ ಆದೇಶ ಸಂಖ್ಯೆ: ಸಿಬ್ಬಂದಿ (1)/ ಇವಿ 

15 /2006 ( ಓ. ಬಿ. 33 / 09 ) ದಿನಾಂಕ: 28 - 6 - 2010 
ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, ದಕ್ಷಿಣ ವಲಯ, ಮೈಸೂರು ಇವರ ಆದೇಶ ಸಂಖ್ಯೆ : 
32 /2010 - 11 ( ಓ . ಬಿ . ಸಂಖ್ಯೆ : 43 / 2010 - 11 ) ದಿನಾಂಕ : 18 - 11 - 2010 

ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 11- 4 -11 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: ಅಪೀಲು( 2)/9/ 

2011 - 12 , ದಿನಾಂಕ: 13 - 7 - 2011 
ಪ್ರಸ್ತಾವನೆ : 

- ಶ್ರೀ ಶಶಿಕುಮಾರ್, ಇವರು ಶ್ರವಣಬೆಳಗೊಳ ಪೋಲೀಸ್ ಠಾಣೆಯಲ್ಲಿ ಪೊಲೀಸ್ ಕಾನ್ಸ್‌ಟೇಬಲ್‌ , ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ( ಇನ್ನು 
ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರುಹಾಜರಾಗುವುದು ಹಾಗೂ ಕ್ರಿಮಿನಲ್ ಪ್ರಕರಣ ಒಂದರಲ್ಲಿ ಆರೋಪಿಯಾಗಿ 
ಇಲಾಖೆಯ ಗೌರವಕ್ಕೆ ದಕ್ಕೆತಂದು, ಕರ್ತವ್ಯದಲ್ಲಿ ದುರ್ನಡತೆ ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು 
ನಡವಳಿ) ನಿಯಮಗಳು 1965ರ ನಿಯಮ 6ರಡಿ ಇಲಾಖಾ ವಿಚಾರಣೆಗೆ ಆದೇಶಿಸಿ, ಈ ಕೆಳಕಂಡ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ : 

1. ಸಿ. ಪಿ . ಸಿ. 430 ಶಶಿಕುಮಾರ ಶ್ರವಣಬೆಳಗೊಳ ಆದ ನೀವು ದಿನಾಂಕ : 28 - 5 - 2006 ರಿಂದ 31- 5 - 2006 
ರವರೆಗೆ 4 ದಿವಸ ಸಾಂದರ್ಭಿಕ ರಜೆಯ ಮೇಲೆ ಹೋದವರು ದಿನಾಂಕ : 1 - 6 - 2006 ರಂದು ಪುನಃ ಕರ್ತವ್ಯಕ್ಕೆ 
ಹಾಜರಾಗದೇ ದಿನಾಂಕ : 24 -6 - 2006 ವರೆಗೆ ಅನಧಿಕೃತ ಗೈರುಹಾಜರಾಗಿ ಜವಾಬ್ದಾರಿಯುತ ಪೊಲೀಸ್ 
ನೌಕರರಾದ ನೀವು ಪದೇ ಪದೇ ಕರ್ತವ್ಯಕ್ಕೆ ಗೈರುಹಾಜರಾಗುವ ಪ್ರವೃತ್ತಿಯನ್ನು ತೋರ್ಪಡಿಸಿರುತ್ತೀರಿ. 
2. ಚನ್ನರಾಯಪಟ್ಟಣ ಹೌಸಿಂಗ್ ಬೋರ್ಡ್‌ನಲ್ಲಿ ವಾಸವಾಗಿರುವ ಬಿ .ಹೆಚ್, ಹರಿ ಎಂಬುವರು ಚನ್ನರಾಯಪಟ್ಟಣ 
ನಗರದಲ್ಲಿ ಇನ್ನಿತರ ನಾಲ್ಕು ಜನರೊಂದಿಗೆ ಸೇರಿ ಸಂಯಮ ಫೈನಾನ್ಸ್ ನಡೆಸುತ್ತಿರುವುದರಲ್ಲಿ ಸಿಪಿಸಿ 430 
ಶಶಿಕುಮಾರ್ ಆದ ನೀನು ನಿಮ್ಮ ಹೆಂಡತಿ ಹೆಸರಿನಲ್ಲಿ ಪಾಲುದಾರನಾಗಿ ವ್ಯವಹರಿಸಿಕೊಂಡು ಬಂದಿದ್ದು ದಿನಾಂಕ : 
1 -7 - 2006 ರಂದು ಸದರಿ ಹರಿ ಎಂಬುವವರು ರಾತ್ರಿ 10 - 45 ರಲ್ಲಿ ಹೀರೋ ಹೋಂಡಾ ಮೋಟಾರ್ ಸೈಕಲ್ 
ಸಂಖ್ಯೆ : ಕೆಎ 13 - ಕ್ಯೂ 9048 ಹೊ .ನ. ಪುರ ರಸ್ತೆ ಮಾರನಹಳ್ಳಿ ಹತ್ತಿರ ಬರುವಾಗ ಸದರಿ ಆಪಾದಿತರು ಇತರೆ 4 
ಜನರೊಂದಿಗೆ ಅಕ್ರಮಕೂಟ ಕಟ್ಟಿಕೊಂಡು ಟಾಟಾಸುಮೋ ವಾಹನದಲ್ಲಿ ಏಕಾಏಕಿ ಬಂದು ಅವರನ್ನು ಹಿಡಿದು 
ಕೂಗಾಡದಂತೆ ಬಾಯಿ ಮುಚ್ಚಿ ಕೈಗೆ ಬಾಯಿಗೆ ಬಟ್ಟೆ ಕಟ್ಟಿ ಹಗ್ಗದಿಂದ ಕೈಕಟ್ಟಿ ಸದರಿ ಟಾಟಾ ಸುಮೋ ವಾಹನದಲ್ಲಿ 
ಕರೆದುಕೊಂಡು ಹೋಗಿ ಯಾವುದೋ ರೂಮಿನಲ್ಲಿ ಕಾನೂನು ಬಾಹಿರವಾಗಿ ಕೂಡಿಹಾಕಿ ಆತನ ಬಳಿ ಇದ್ದ ಮೊಬೈಲ್ 
ಪೋನ್‌ ಹಾಗೂ 3,200 ರೂಗಳನ್ನು ಕಿತ್ತುಕೊಂಡು ಸ್ವಲ್ಪ ಸಮಯದ ನಂತರ 20,000/- ಹಣ ಕೊಟ್ಟರೆ 
ಬಿಡುವುದಾಗಿ ಇಲ್ಲದಿದ್ದರೆ ಕೊಲೆ ಮಾಡುವುದಾಗಿ ಪ್ರಾಣ ಬೆದರಿಕೆ ಹಾಕಿ ಗಂಭೀರ ಸ್ವರೂಪದ ದುಷ್ಕೃತ್ಯವನ್ನು 
ಎಸಗಿದ್ದು, ಹಾಗೂ ಈ ಅಕ್ರಮ ಬಂಧನದಿಂದ ಸದರಿ ಬಿ . ಹೆಚ್ . ಹರಿರವರು ದಿನಾಂಕ : 2- 7 -2006 ರಂದು 
ಸಮಯ ಕಾಯ್ದು ಅಲ್ಲಿಂದ ತಪ್ಪಿಸಿಕೊಂಡು ಬಂದು ಉಳುವಾರೆ ಗ್ರಾಮದ ಗ್ರಾಮಸ್ಥರ ಹಾಗೂ ಶ್ರೀ ರಾಮಚಂದ್ರ 
ಹಾಗೂ ಇತರರ ಸಹಾಯದಿಂದ ಚನ್ನರಾಯಪಟ್ಟಣಕ್ಕೆ ಬಂದು ಚನ್ನರಾಯಪಟ್ಟಣ ನಗರ ಠಾಣೆಗೆ ನೀಡಿದ ಪಿರೈಾದಿನ 
ಮೇರೆಗೆ ಚನ್ನರಾಯಪಟ್ಟಣ ನಗರ ಠಾಣೆಯಲ್ಲಿ ದಾಖಲಿಸಿದ ಪ್ರಕರಣ ಸಂಖ್ಯೆ : 1190006 ಕಲಂ 365 ರೆ/ ವಿ 34 
ಐಪಿಸಿ ಪ್ರಕರಣದಲ್ಲಿ ಆರೋಪಿಯಾಗಿ ಇಲಾಖೆಯ ಗೌರವಕ್ಕೆ ಚ್ಯುತಿಯುಂಟುಮಾಡಿ ಕರ್ತವ್ಯದಲ್ಲಿ ದುರ್ನಡತೆಯನ್ನು 

ಪ್ರದರ್ಶಿಸಿರುತ್ತೀರಿ.” 

ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ , ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ 
ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತುಪ್ರಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು , ಹಾಸನ ಜಿಲ್ಲೆ, ಇವರು 
ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ದಿನಾಂಕ : 28 - 6 - 10ರ ಆದೇಶದಲ್ಲಿ ಅರ್ಜಿದಾರರನ್ನು ಇವರನ್ನು ಸೇವೆಯಿಂದ ವಜಾಗೊಳಿಸಲಾಗಿದೆ . 
ದಿನಾಂಕ : 28 -5 -2006 ರಿಂದ 9 - 7 - 2006 ರವರೆಗೆ ಅನಧಿಕೃತವಾಗಿ ಗೈರುಹಾಜರಾದ ಅವಧಿಯನ್ನು ವೇತನ ರಹಿತ ರಜೆಯೆಂದು ಅಮಾನತ್ತಿನ 
ಅವಧಿಯನ್ನು ಈಗಾಗಲೇ ಪಡೆದಿರುವ ಜೀವನಾಧಾರ ಭತ್ಯಕ್ಕೆ ಸಮಗೊಳಿಸಲಾಗಿದೆ. 

ಈ ಆದೇಶದ ವಿರುದ್ದ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್ ಮಹಾ 
ನಿರೀಕ್ಷಕರು, ದಕ್ಷಿಣ ವಲಯ, ಮೈಸೂರು, ಇವರ ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ದಿನಾಂಕ : 18 -11- 10ರ ಆದೇಶದಲ್ಲಿ ಮೇಲ್ಮನವಿಯನ್ನು 
ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನೂ , ಇಲಾಖಾ ವಿಚಾರಣೆ ದಾಖಲೆಗಳನ್ನು ಪರಿಶೀಲಿಸಿಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ 
ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ, 


ತ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


೩೬೧೧ 


ಅತೀವ ನಿರ್ಲಕ್ಷತೆ, ದುರ್ನಡತೆ ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ 
ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 45 ಪೊಸಿಅ 2011, ಬೆಂಗಳೂರು, ದಿನಾಂಕ : 15 - 10 - 2011. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಶಶಿಕುಮಾರ್, ಮಾಜಿ ಪಿ.ಸಿ., ಶ್ರವಣಬೆಳಗೊಳ ಪೊಲೀಸ್ ಠಾಣೆ, ಹಾಸನ ಜಿಲ್ಲೆ, ಇವರು ಸರ್ಕಾರಕ್ಕೆ 
ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್ . ರವಿಪ್ರಕಾಶ್ 
ಪಿ . ಆರ್ , 2551 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು ). 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಬಿ. ಶ್ರೀನಿವಾಸ್, ಹೆಚ್. ಸಿ. 2932 , ಎಸ್. ಜೆ. ಪಾರ್ಕ್ ಪೊಲೀಸ್ ಠಾಣೆ, ಬೆಂಗಳೂರು, ಇವರು ಸರ್ಕಾರಕ್ಕೆ 

ಸಲ್ಲಿಸಿರುವ ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ: 1. ಶಿಸ್ತು ಪ್ರಾಧಿಕಾರ ಹಾಗೂ ಉಪ ಪೊಲೀಸ್ ಆಯುಕ್ತರು, ಕೇಂದ್ರ ವಿಭಾಗ, ಬೆಂಗಳೂರು, ಇವರ ಆದೇಶ 

ಸಂಖ್ಯೆ : ಡಿಇ/ 01/ ಆರ್ - 7/ ಡಿಸಿಪಿ( ಕೆ )/ 2010 ದಿನಾಂಕ: 08 - 06 - 2010 , 
2. ಮೇಲ್ಮನವಿ ಪ್ರಾಧಿಕಾರ ಹಾಗೂ ಅಡಿಷನಲ್ ಪೊಲೀಸ್ ಕಮೀಷನರ್ ( ಆಡಳಿತ) ಬೆಂಗಳೂರು, ಇವರ 

ಆದೇಶ ಸಂಖ್ಯೆ : 39/ ಅಪೀಲು(1)/2010 ದಿನಾಂಕ : 27 - 10 - 2010. 
3. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ : 07 -12 - 10. 
4 , ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ : ಅಪೀಲು 

( 2 ) / 77 /2010 - 11 ದಿನಾಂಕ : 16 - 07 - 2011. 
ಪ್ರಸ್ತಾವನೆ : 

ಶ್ರೀ ಬಿ. ಶ್ರೀನಿವಾಸ, ಹೆಚ್. ಸಿ. ಇವರು ಬೆಂಗಳೂರಿನ ಎಸ್ . ಜೆ. ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ( ಇನ್ನು 
ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ದುರ್ನಡತೆ ಪ್ರದರ್ಶಿಸಿ, ಅಧಿಕಾರ ದುರುಪಯೋಗಪಡಿಸಿಕೊಂಡ ಕಾರಣದ ಮೇಲೆ ಇವರ 
ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ ) ನಿಯಮಗಳು, 1965ರ ನಿಯಮ 7ರಡಿ ಕೆಳಕಂಡ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ : 

“ಶ್ರೀ ಬಿ. ಶ್ರೀನಿವಾಸ್ , ಹೆಚ್ .ಸಿ. 2932 , ಎಸ್. ಜೆ. ಪಾರ್ಕ್ ಪೊಲೀಸ್ ಠಾಣೆ, ಬೆಂಗಳೂರು ನಗರ ಆದ ನಿಮ್ಮನ್ನು ದಿನಾಂಕ : 
08 - 09 / 01/10 ರಂದು ಶ್ರೀ ತುಕಾರಾಂ ನಾಯಕ್, ಪಿ . ಸಿ. 10777 ರವರೊಂದಿಗೆ 4ನೇ ಬೀಟ್ ರಾತ್ರಿ ಕರ್ತವ್ಯಕ್ಕೆ ನೇಮಿಸಿದ್ದು , ನೀವು ಶ್ರೀ ಮಝರ್ 
ಬಿನ್ ಸಾಬ್‌ಜಾನ್ ಎಂಬುವವರು ರಾಯ್‌ಪುರದಿಂದ ತಮ್ಮ ಲಾರಿ ನಂ . ಎಪಿ - 07 - ಯು - 9394 ರಲ್ಲಿ ವೈರ್ ಬಂಡಲ್‌ಗಳನ್ನು ತೆಗೆದುಕೊಂಡು 
ಬೆಂಗಳೂರಿನ ಎಸ್. ಜೆ. ಪಿ. ರಸ್ತೆ ಕ್ರಾಸ್‌ನಲ್ಲಿರುವ ಶಾಂತಪ್ಪಲೇನ್‌ನ ಕೆ. ಆರ್. ಮಂಜುನಾಥರವರ ಅಂಗಡಿಗೆ ಅನ್‌ಲೋಡ್ ಮಾಡಲು ಲಾರಿಯನ್ನು 
ಅಂಗಡಿ ಮುಂಭಾಗ ನಿಲ್ಲಿಸಿಕೊಂಡಿರುವಾಗ್ಗೆ ಬೆಳಿಗ್ಗೆ 6 - 00 ಗಂಟೆಗೆ ಹಣ 50/- ರೂ ಕೊಡುವಂತೆ ಕೇಳಿದಾಗ ಪಿರ್ಯಾದುದಾರರು 20 ರೂ 
ಕೊಡುವುದಾಗಿ ಹೇಳಿದಾಗ ಪಿ . ಸಿ. 10777 ಶ್ರೀ ತುಕಾರಾಂ ನಾಯಕ್ ಮತ್ತು ಶ್ರೀ ಬಿ. ಶ್ರೀನಿವಾಸ್ ಹೆಚ್. ಸಿ. 2932 ಆದ ನೀವುಗಳು ಲಾಠಿಯಿಂದ 
ಪಿರ್ಯಾದುದಾರರ ಕೈ ಕಾಲು ಮತ್ತು ಕುಂಡಿಯ ಮೇಲೆ ಹೊಡೆದು ನೋವುಂಟು ಮಾಡಿ ನಿಮ್ಮ ಕರ್ತವ್ಯದಲ್ಲಿ ಅತೀವ ದುರ್ನಡತೆ ಪ್ರದರ್ಶಿಸಿ 
ಅಧಿಕಾರವನ್ನು ದುರುಪಯೋಗ ಮಾಡಿರುತ್ತೀರಿ.” 

ಈ ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತುಪ್ರಾಧಿಕಾರಿ ಹಾಗೂ ಉಪ ಪೊಲೀಸ್ ಆಯುಕ್ತರು, 
ಕೇಂದ್ರ ವಿಭಾಗ, ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ : (1) ರಲ್ಲಿ ಓದಲಾದ ದಿನಾಂಕ : 08 - 06 - 2010 ರ ಆದೇಶದಲ್ಲಿ ಅರ್ಜಿದಾರರ ವಾರ್ಷಿಕ 
ವೇತನ ಬಡ್ತಿಯನ್ನು ಮುಂದಿನ ವಾರ್ಷಿಕ ವೇತನ ಬಡ್ತಿಗಳಿಗೆ ದಕ್ಕೆಯಾಗದಂತೆ ಮೂರು ತಿಂಗಳ ಕಾಲ ಮುಂದೂಡಲಾಗಿದೆ. ದಿನಾಂಕ 21 - 01 -2010 
ರಿಂದ 18 -12 - 2010 ರ ವರೆಗಿನ ಅಮಾನತ್ತಿನ ಅವಧಿಯನ್ನು ಅಮಾನತ್ತೆಂದೆ ಪರಿಗಣಿಸಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಅಡಿಷನಲ್ ಪೊಲೀಸ್ 
ಕಮೀಷನರ್ ( ಆಡಳಿತ) ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ : (2) ರಲ್ಲಿ ಓದಲಾದ ದಿನಾಂಕ : 27 -10- 2010 ರ ಆದೇಶದಲ್ಲಿ 
ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನೂ , ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ 
ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಅತೀವ ದುರ್ನಡತೆ 
ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು 
ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 


೩೬೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


ಭಾಗ - ೧ 


ಸರ್ಕಾರದ ಆದೇಶ ಸಂಖ್ಯೆ : ಒಣ 187 ಪೊಸಿಅ 2010 , ಬೆಂಗಳೂರು, ದಿನಾಂಕ : 15 ನೇ ಅಕ್ಟೋಬರ್ 2011 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963 ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಬಿ . ಶ್ರೀನಿವಾಸ್, ಹೆಚ್. ಸಿ. 2932 , ಎಸ್ . ಜೆ . ಪಾರ್ಕ್ ಪೊಲೀಸ್ ಠಾಣೆ, ಬೆಂಗಳೂರು, ಇವರು 
ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಆಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ. ಎನ್ . ರವಿಪ್ರಕಾಶ್ 
ಪಿ .ಆರ್. 2552 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು) 
FOREST , ECOLOGY AND ENVIRONMENT SECRETARIAT 
Sub : Division of 0 . 98 ha. Of forest land for the purpose of Drinking Water Storage Tank at Bisanal village 

under Water Supply Scheme to Machakanur and other 9 Villages in Mudhol Taluk of Bagalkote 

District in favour of the Executive Engineer, Panchayath Raj (Engineering) Division , Bagalkote . 
Read : 1. Letter No . A5 ( 3) GFL .CR.80 /08 -09 , dated : 26 -06 -2010 of principal Chief Conservator of 

Forests , Bangalore . 

2, Government of India letter No . F. No . 11 - 9/98- FC , dated : 03 -01 -2005 and 11 - 09 - 2009 . 
Preamble : 

The Principal Chief Conservator of Forests , Bangalore vide his letter dated 26 -06 - 2010 read at ( 1) above has submitted 
the proposal for diversion of 0 . 98 ha. Of forest land for the purpose of Drinking Water Storage Tank at Bisanal Village under Water 
Supply Scheme to Machakanur and other 9 Villages in Mudhol Taluk of Bagalkote District in favour of the Executive Engineer, 
Panchayath Raj (Engineering) Division , Bagalkote under the Forest (Conservation ) Act, 1980 , subject to certain conditions. 

This proposalhas been examined as per the general approval of Government of India in its letter dated : 03-01 -2005 and 
11 -09- 2009 it has been decided to accord sanction for diversion of 0 . 98 ha. Of forest land under the forest (Conservation ) Act, 1980 . 
The proposal has been examined in detail and hence the order. 

Government Order No. FEE 105 FLL 2010 , Bangalore, Dated 18th October 2011 . 
In the circumstances explained in the preamble above and in accordance with the general approval given by Government 
of India in their letters dated : 03 -01 - 2005 and 11 -09- 2009, Government is pleased to accord approval under Forest (Conservation ) 
Act, 1980 for diversion of 0 .98 ha. Of frest land for the purpose of Drinking Water Storage Tank at Bisanal Village under Water 
Supply Scheme to Machakanur and other 9 Villages in Mudhol Taluk of Bangalore district in favour of the Executive Engineer , 
Panchyath Raj (Engineering) Division , Bagalkote subject to the following conditions. 

1. The legal status of the forest land shall continue to be as forest land . 
2 . The land shall be utilized only for the purpose for which it is released . 
3 . The User Agency has to pay the lease rent as fixed by the government at the time of sanction and any subsequent 

Orders in this regard . 
4 . The lease tenure is for a period of 20 (Twenty ) years . 
5 . The Karnataka Forest Act 1963 and Rules 1969 and other relevant Acts and Rules will be applicable for any violation . 
6 . If the land is not utilized for the stipulated purpose within two years for which it is granted, the Forest land shall be 

resumed back to the Karnataka Forest Department by the Conservator of Forests following the provisions under 
Section 82 of the Karnataka Forest Act, 1963 . 
7 . Any other condition imposed by the Government of India /the Government of Karnataka and the Principal Chief 
Conservator of Forests (Head of Forest Force ) Bangalore from time to timewill have to be abided by the lessee. 

By Order and in the name of the Governor of Karnataka , 

G .H . Anasuyamma 
PR. 2553 

Under Secretary to Government, 

Forest, ecology and Environment Department 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ : ಬೆಂಗಳೂರಿನ ವಿದ್ಯುನ್ಮಾನ ನಗರದಲ್ಲಿನ, ಇಂಟರ್‌ನ್ಯಾಷನಲ್ ಇನ್ಸಿಟ್ಯೂಟ್ ಆಫ್ ಇನ್‌ಫಾರೈಷನ್ ಟೆಕ್ನಾಲಜಿ ( ಐಐಐಟಿ - ಬಿ ] 

ಇದರ ಕ್ಯಾಂಪಸ್ ವಿಸ್ತರಿಸಲು ಅನುದಾನ ಬಿಡುಗಡೆ ಮಾಡುವ ಬಗ್ಗೆ 
ಓದಲಾಗಿದೆ: ನಿರ್ದೆಶಕರು ಇಂಟರ್‌ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್‌ಫಾರೆಷನ್ ಟೆಕ್ನಾಲಜಿ ( ಐಐಐಟಿ - ಬಿ] ಬೆಂಗಳೂರು ಇವರ ಪತ್ರ 

ಸಂಖ್ಯೆ : ಐಐಐಟಿ- ಬಿ/ ಬಿಲ್ಡಿಂಗ್/2011 ದಿನಾಂಕ : 25 - 07 - 2011. 
ಪ್ರಸ್ತಾವನೆ : 

ಇಂಟರ್‌ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್‌ಫಾರೆಷನ್ ಟೆಕ್ನಾಲಜಿ [ ಐಐಐಟಿ - ಬಿ] ಬೆಂಗಳೂರು, ಸಂಸ್ಥೆಯು ಸರ್ಕಾರದ ಆದೇಶ ಸಂಖ್ಯೆ : 
ಸಿಐ / 48/ಎಸ್. ಟಿ.ಐ/ 98 ದಿನಾಂಕ : 10 -07-1998 ರನ್ವಯ ಸ್ಥಾಪಿಸಲಾಯಿತು. ಅಂದಿನಿಂದ ಕರ್ನಾಟಕ ಸರ್ಕಾರವು ಸದರಿ ಸಂಸ್ಥೆಗೆ ಅನುದಾನವನ್ನು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


೩೬೧೩ 


ಅದರಲ್ಲೂ ಮೂಲಭೂತ ಸೌಕರ್ಯವನ್ನು ಒದಗಿಸಲು ಹಾಗೂ ಉನ್ನತೀಕರಿಸಲು ನೀಡಲಾಗಿದೆ. ಐಐಐಟಿ– ಬಿ ಸಂಸ್ಥೆಯು ಎಮ್. ಟೆಕ್ ಸ್ನಾತಕೋತ್ತರ 
ಶಿಕ್ಷಣವನ್ನು ನೀಡುವುದರಲ್ಲಿ ತೊಡಗಿರುವುದಲ್ಲದೇ , ಪಿ . ಹೆಚ್. ಡಿ ಕೋರ್ಸ್‌ಗಳನ್ನು ಸಹ ನೀಡುತ್ತಿದೆ. ಐಐಐಟಿ - ಬಿ ಸಂಸ್ಥೆಯು ಪೂರ್ಣ ಸ್ವರೂಪದ 
ವಿಶ್ವವಿದ್ಯಾನಿಲಯವಾಗಿ ಬೆಳೆದು ಸುಮಾರು 1200 ವಿದ್ಯಾರ್ಥಿಗಳಿಗೆ ಎಮ್. ಟೆಕ್ . ಪದವಿಯನ್ನು ನೀಡಿರುತ್ತದೆ. 

ನಿರ್ದೆಶಕರು, ಐಐಐಟಿ- ಬಿ ಇವರು ಲೇಡೀಸ್ ಹಾಸ್ಟೆಲ್, ಫುಡ್ ಕೋರ್ಟ್ , ಹಾಗೂ ಮಲ್ಟಿಪರ್ಪಸ್ ಹಾಲ್ ಕಲ್ಪಿಸಲು ಕಟ್ಟಡದ ವಿಸ್ತರಣೆಯ 
ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ನಿರ್ಮಾಣದ ಅಂದಾಜು ವೆಚ್ಚವು ರೂ . 9.47 ಕೋಟಿಗಳು ಎಂದು ಅಂದಾಜಿಸಲಾಗಿದೆ. ನಿರ್ದೇಶಕರು , 
ವಿದ್ಯಾರ್ಥಿನಿಯರ ಪ್ರವೇಶವು 1999 ರಲ್ಲಿ ಸುಮಾರು ಶೇ . 3, ರಷ್ಟಿದ್ದು , 2011 ರಲ್ಲಿ ಶೇ . 40 ರಷ್ಟಕ್ಕೆ ಏರಿಕೆಯಾಗಿದೆಯೆಂದು ವರದಿ ಮಾಡಿರುತ್ತಾರೆ. 
ಐಐಐಟಿ - ಬಿ ಸಂಸ್ಥೆಯು ಪ್ರಸ್ತುತ ಪ್ರತಿ ವರ್ಷ ಸುಮಾರು 75 ವಿದ್ಯಾರ್ಥಿಗಳಿಗೆ ಪ್ರವೇಶ ಮಾಡಿಕೊಳ್ಳುತ್ತಿದೆ. ಆದರೆ ಲೇಡೀಸ್ ಹಾಸ್ಟೆಲ್ ಸೌಕರ್ಯ 
ಅತ್ಯಂತ ಅಸಮರ್ಪಕವಾಗಿದೆ. ಐಐಐಟಿ - ಬಿ ಅದೇ ರೀತ ಪ್ರಸ್ತುತ ಇರುವ ಫುಡ್ ಕೋರ್ಟ್ ಸ್ಥಿತಿಯು ಕಳಪೆ ದುರಸ್ಥಿಯ ವ್ಯವಸ್ಥೆಯಲ್ಲಿದ್ದು, ಅಲ್ಲಿನ 
ಅಡುಗೆ ಕೊಠಡಿಯ ವ್ಯವಸ್ಥೆ ಇರುವುದಿಲ್ಲವೆಂದು ಹಾಗೂ ಒಂದೇ ಬಾರಿಗೆ 250 -500 ಜನರಿಗೆ ಸೇವೆ ಸಲ್ಲಿಸಲು ಅವಶ್ಯಕತೆಗಳನ್ನು ಪೂರೈಸಲು 
ಸಾಮರ್ಥ್ಯ ಹೊಂದಿರುವುದಿಲ್ಲ. ಆದುದರಿಂದ ಐಐಐಟಿ – ಬಿ ಸಂಸ್ಥೆಯು ಅಡುಗೆ ಸೌಕರ್ಯಗಳೊಂದಿಗೆ ಹೊಸ ಫುಡ್ ಕೋರ್ಟ್ ಕಟ್ಟಲು ಪ್ರಸ್ತಾಪಿಸಿದೆ. 
ಐಐಐಟಿ – ಬಿ ಕ್ಯಾಂಪಸ್‌ನಲ್ಲಿ ಕ್ರೀಡೆ ಮತ್ತು ಮನೋರಂಜನಾ ಸೌಲಭ್ಯ ಇರುವುದಿಲ್ಲ . 500 ಆಸನಗಳ ಸಾಮರ್ಥ್ಯವುಳ್ಳ ಒಂದು ಮಲ್ಟಿಪರ್ಪಸ್ ಹಾಲ್ 
ಕಟ್ಟಲು ಉದ್ದೇಶಿಸಿದೆ. 

ಮೇಲೆ ಓದಲಾದ ಇಂಟರ್‌ನ್ಯಾಷನಲ್ ಇನ್ಸಿಟ್ಯೂಟ್ ಆಫ್ ಇನ್‌ಫಾರೆಷನ್ ಟೆಕ್ನಾಲಜಿ [ ಐಐಐಟಿ - ಬಿ] ಬೆಂಗಳೂರು ಇವರ ಪತ್ರ ದಿನಾಂಕ : 
25 -07 - 2011 ರಲ್ಲಿ ಲೇಡೀಸ್ ಹಾಸ್ಟೆಲ್, ಫುಡ್ ಕೋರ್ಟ್ , ಹಾಗೂ ಮಲ್ಟಿಪರ್ಪಸ್ ಹಾಲ್ ಕಲ್ಪಿಸಲು ಕಟ್ಟಡದ ವಿಸ್ತರಣೆಯ ಪ್ರಸ್ತಾವನೆಯನ್ನು 
ಸಲ್ಲಿಸಿರುತ್ತಾರೆ . ಇವುಗಳ ವಿಸ್ತ್ರತ ನಿರ್ಮಾಣದ ಅಂದಾಜು ವೆಚ್ಚವು ರೂ . 9 .47 ಕೋಟಿಗಳು ಎಂದು ಅಂದಾಜಿಸಲಾಗಿದೆ. ಈ ಮೇಲ್ಕಂಡ ಕಾಮಗಾರಿಗಳಿಗೆ 
ಅಂದಾಜು ಪಟ್ಟಿ ಸಲ್ಲಿಸುತ್ತಾ ಸರ್ಕಾರದ ಆರ್ಥಿಕ ನೆರವನ್ನು ನೀಡಬೇಕಾಗಿ ಕೋರಿರುತ್ತಾರೆ. 

ಈ ಪ್ರಸ್ತಾವನೆ ಬಗ್ಗೆ ಆರ್ಥಿಕ ಇಲಾಖೆಯ ಸಹಮತಿಯನ್ನು ಕೋರಲಾಗಿದ್ದು , ಆರ್ಥಿಕ ಇಲಾಖೆಯು ಈ ಕೆಳಕಂಡಂತೆ ಅಭಿಪ್ರಾಯಪಟ್ಟಿದೆ . 

" Finance Department concurs for providing grant of Rs. 9.47 crores to IIIT -B , out of which Rs. 5 crores is provided as 
additionally through SE -Il under the head of Account 3451 -00 -090 - 2 -05 - 101 during 2011- 12. Administrative Dept. is informed that 
the balance of Rs. 4 .47 crores should be accommodated by Dept. of IT & BT within its plan outlay during the F .Y . 2012- 13. Cabinet 
approval should be obtained .” 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಐಟಿಡಿ 38 ಎಂಡಿಎ 2011, ಬೆಂಗಳೂರು ದಿನಾಂಕ: 17ನೇ ಅಕ್ಟೋಬರ್ 2011. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಇಂಟರ್‌ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್‌ಫಾರೆಷನ್ ಟೆಕ್ನಾಲಜಿ [ ಐಐಐಟಿ- ಬಿ ] 
ಸಂಸ್ಥೆ ಬೆಂಗಳೂರಿನ ವಿದ್ಯುನ್ಮಾನ ನಗರದಲ್ಲಿ ಕ್ಯಾಂಪಸ್‌ನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್‌ಫಾರೆಷನ್ ಟೆಕ್ನಾಲಜಿ [ಐಐಐಟಿ - ಬಿ] ಬೆಂಗಳೂರು 
ಇವರು ಬೆಂಗಳೂರು ವಿದ್ಯುನ್ಮಾನ ನಗರದಲ್ಲಿನ ಕ್ಯಾಂಪಸ್‌ನಲ್ಲಿ ಲೇಡೀಸ್ ಹಾಸ್ಟೆಲ್, ಫುಡ್-ಕೋರ್ಟ್ ಹಾಗೂ ಮಲ್ಟಿಪರ್ಪಸ್ ಹಾಲ್ ಹಾಗೂ ಇತರೆ 
ಸೌಲಭ್ಯಗಳನ್ನು ಒದಗಿಸಲು ರೂ . 9.47 ಕೋಟಿರೂಗಳ ಅಂದಾಜು ಪಟ್ಟಿಗಳಿಗೆ ಸರ್ಕಾರದ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಹಾಗೂ 

1] 2011 -12ನೇ ಆರ್ಥಿಕ ವರ್ಷದಲ್ಲಿ ಪೂರಕ ಅಯವ್ಯಯ ಲೆಕ್ಕ ಶೀರ್ಷಿಕೆ 3451 - 00 - 090 -2 - 05- 101 ಅಡಿಯಲ್ಲಿ ಹೆಚ್ಚುವರಿ 
ಅನುದಾನವಾಗಿ ರೂ . 5. 00 ಕೋಟಿಗಳನ್ನು ಒದಗಿಸಲು 

ಮತ್ತು 
2] ಬಾಕಿ ರೂ . 4.47 ಕೋಟಿಗಳನ್ನು 2012 -13ನೇ ಆರ್ಥಿಕ ವರ್ಷದಲ್ಲಿ ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ, ಹಾಗೂ ವಿಜ್ಞಾನ ಮತ್ತು 
ತಂತ್ರಜ್ಞಾನ ಇಲಾಖೆಗೆ ಯೋಜನಾ ವ್ಯಯದಲ್ಲಿ [ Plan Outlay ] ಒದಗಿಸಲು ಆದೇಶಿಸಲಾಗಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅ. ಟಿ. ಸಂಖ್ಯೆ : ಏಫ್ ಡಿ 341 ವೆಚ್ಚ - 2 /2011 ದಿನಾಂಕ : 30 - 08 - 2011ರ ಸಹಮತಿಯೊಂದಿಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಪಿ. ಆರ್.2554 

ಇ. ರಾಮಕೃಷ್ಣಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಡಾ|| ಜಗದೀಶ ಕೆ. ನಾಯಕ, ವೈದ್ಯಾಧಿಕಾರಿ , ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಾದರ್ಲಿ , ಸಿಂಧನೂರು ತಾಲ್ಲೂಕು, 

ರಾಯಚೂರು ಜಿಲ್ಲೆ ಇವರ ರಾಜೀನಾಮೆಯನ್ನು ಅಂಗೀಕರಿಸುವ ಬಗ್ಗೆ . 
ಓದಲಾಗಿದೆ: ಆಯುಕ್ತರು , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ಇವರ ಪತ್ರ ಸಂಖ್ಯೆ : ಜೆಆರ್‌ಓ (4) 

25 / 2010 - 11 ದಿನಾಂಕ : 23 - 08 - 2011. 
ಪ್ರಸ್ತಾವನೆ : 

ಡಾ|| ಜಗದೀಶ ಕೆ. ನಾಯಕ ಇವರು ಕರ್ನಾಟಕ ಲೋಕಸೇವಾ ಆಯೋಗದ ಮೂಲಕ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ ಹುದ್ದೆಗೆ 
ಆಯ್ಕೆಗೊಂಡು, ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಆಕುಕ 303 ಹೆಚ್ ಎಸ್ ಹೆಚ್ 2010 ದಿನಾಂಕ : 09 - 09 - 2010 ರ ಪ್ರಕಾರ ಪ್ರಾಥಮಿಕ ಆರೋಗ್ಯ 
ಕೇಂದ್ರ , ಬಾದರ್ಲಿ, ಸಿಂಧನೂರು ತಾಲ್ಲೂಕು, ರಾಯಚೂರು ಜಿಲ್ಲೆ ಇಲ್ಲಿ ದಿನಾಂಕ : 05 - 01 - 2011 ರಂದು ಹುದ್ದೆಗೆ ಹಾಜರಾಗಿರುತ್ತಾರೆ. ನಂತರ 
ವೈಯಕ್ತಿಕ ಕಾರಣಗಳಿಂದ ದಿನಾಂಕ : 07 - 01 - 2011 ರಿಂದ ಅನ್ವಯವಾಗುವಂತೆ ರಾಜೀನಾಮೆ ಸಲ್ಲಿಸಿ, ಅಂಗೀಕರಿಸುವಂತೆ ಕೋರಿರುತ್ತಾರೆ. ಆಯುಕ್ತರು , 


೩೬೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೫ , ೨೦೧೧ 


ಭಾಗ - ೧ 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ಇವರು ಮೇಲೆ ಓದಲಾದ ಪತ್ರದಲ್ಲಿ , ಸದರಿ ವೈದ್ಯರು ಖಾಯಂಪೂರ್ವ 
ಸೇವಾವಧಿಯಲ್ಲಿ ಕರ್ತವ್ಯಕ್ಕೆ ಅನಧಿಕೃತ ಗೈರುಹಾಜರಾಗಿರುವುದರಿಂದ, ಕೆ. ಸಿಎಸ್.ಆರ್ ನಿಯಮ 1977 ರ ನಿಯಮ 6ರ ಪ್ರಕಾರ ಸೇವೆಯಿಂದ 
ವಿಮೋಚನೆಗೊಳಿಸುವಂತೆ ಕೋರಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಡಾ|| ಜಗದೀಶ ಕೆ. ನಾಯಕ, ವೈದ್ಯಾಧಿಕಾರಿ ಇವರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ, ರಾಯಚೂರು ಇವರಿಗೆ ಮನವಿ 
ಸಲ್ಲಿಸಿ, ದಿನಾಂಕ : 07 - 01 - 2011 ರಿಂದ ರಾಜೀನಾಮೆಯನ್ನು ಅಂಗೀಕರಿಸುವಂತೆ ಕೋರಿರುವುದರಿಂದ ಮೇಲ್ಕಂಡ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ 
ಪರಿಶೀಲಿಸಿ, ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 355 ಹೆಚ್ಎಸ್ ಹೆಚ್ 2011 , ಬೆಂಗಳೂರು ದಿನಾಂಕ: 12ನೇ ಅಕ್ಟೋಬರ್ 2011. 

ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ, ಡಾ|| ಜಗದೀಶ ಕೆ. ನಾಯಕ, ವೈದ್ಯಾಧಿಕಾರಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ , 
ಬಾದರ್ಲಿ , ಸಿಂಧನೂರು ತಾಲ್ಲೂಕು, ರಾಯಚೂರು ಜಿಲ್ಲೆ ಇವರು ವೈಯಕ್ತಿಕ ಕಾರಣದಿಂದ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ ಹುದ್ದೆಗೆ ನೀಡಿರುವ 
ರಾಜೀನಾಮೆಯನ್ನು ದಿನಾಂಕ : 07 - 01 -2011 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಅಂಗೀಕರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಚಿಕ್ಕೇಗೌಡ 
ಪಿ . ಆರ್‌. 2555 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ಸೇವೆಗಳು ) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಸರ್ಕಾರಿ ಆಯುಷ್ ಮಹಾವಿದ್ಯಾಲಯಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ತಾತ್ಕಾಲಿಕವಾಗಿ ಗೌರವಧನದ 

ಆಧಾರದ ಮೇಲೆಬೋಧಕ ವರ್ಗದ ಸಿಬ್ಬಂದಿ ಸೇವೆಯನ್ನು ಪಡೆಯುವ ಬಗ್ಗೆ. 
ಓದಲಾಗಿದೆ : ನಿರ್ದೇಶಕರು, ಆಯುಷ್ ನಿರ್ದೇಶನಾಲಯ ಇವರ ಪತ್ರ ಸಂಖ್ಯೆ: ಆಯುಷ್ / 13 / ಸಿಬ್ಬಂದಿ / 1)/2010 - 11, 

ದಿನಾಂಕ 28 - 12 - 2010. 
ಪ್ರಸ್ತಾವನೆ : 

ಮೇಲೆ ಓದಲಾದ ಪ್ರಸ್ತಾವನೆಯಲ್ಲಿ ರಾಜ್ಯದಲ್ಲಿರುವ ಸರ್ಕಾರಿ ಆಯುಷ್ ಕಾಲೇಜುಗಳಲ್ಲಿರುವ ಬೋಧಕ ಸಿಬ್ಬಂದಿಗಳ ಕೊರತೆಯ 
ಹಿನ್ನೆಲೆಯಲ್ಲಿ, CCIM ಮಾನ್ಯತೆ ರದ್ದುಪಡಿಸುವ ಸಂಭವವಿರುವುದರಿಂದ, ಸರ್ಕಾರಿ ಆಯುಷ್ ಕಾಲೇಜುಗಳಲ್ಲಿನ ಬೋಧಕ ಸಿಬ್ಬಂದಿ ಕೊರತೆಯನ್ನು 
ನಿವಾರಿಸಲು ಖಾಲಿ ಇರುವ ಹುದ್ದೆಗಳಿಗೆ ತಾತ್ಕಾಲಿಕವಾಗಿ ಆಯಾಯ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಅಭ್ಯರ್ಥಿಗಳಿಂದ ಗೌರವಧನ 
ನೀಡುವ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳುವುದರಿಂದ , ವಿದ್ಯಾರ್ಥಿಗಳಿಗೆ ಪಾಠ - ಪ್ರವಚನಗಳು ಸುಲಲಿತವಾಗಿ ಮುಗಿಸಲು ಸಾಧ್ಯವಾಗುವುದಾಗಿ 
ತಿಳಿಸಿ, ಈ ಕೆಳಕಂಡ ಬೋಧಕ ಹುದ್ದೆಗಳನ್ನು ಗೌರವಧನದ ಆಧಾರದ ಮೇಲೆ ಅತಿಥಿ ಬೋಧಕ ವರ್ಗದ ಸಿಬ್ಬಂದಿಯನ್ನು ತಾತ್ಕಾಲಿಕವಾಗಿ ನೇಮಕ 
ಮಾಡಿಕೊಳ್ಳಲು ಆಯುಷ್ ನಿರ್ದೇಶಕರು ಸರ್ಕಾರದ ಆದೇಶವನ್ನು ಕೋರಿರುತ್ತಾರೆ. 
1. ಆಯುರ್ವೇದ 

... 46 ಹುದ್ದೆಗಳು 
2 . ಹೋಮಿಯೋಪತಿ 

12 ಹುದ್ದೆಗಳು 
3. ಯುನಾನಿ 

... 16 ಹುದ್ದೆಗಳು 
4. ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ 

... 05 ಹುದ್ದೆಗಳು 
ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ, 2011- 12ನೇ ಶೈಕ್ಷಣಿಕ ಸಾಲಿನಲ್ಲಿ ಮಾತ್ರ ಗೌರವಧನದ ಆಧಾರದ ಮೇಲೆ ಅತಿಥಿ ಬೋಧಕರನ್ನು 
ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ಳಲು ಸರ್ಕಾರವು ತೀರ್ಮಾನಿಸಿದೆ. ಅದರಂತೆ ಈ ಕೆಳಗಿನ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 47 ಪಿಟಿಡಿ 2011 , ಬೆಂಗಳೂರು, ದಿನಾಂಕ : 23 -09 -2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, 2011- 12ನೇ ಶೈಕ್ಷಣಿಕ ವರ್ಷದ ಅವಧಿಗೆ ಮಾತ್ರ ಅನ್ವಯಿಸುವಂತೆ ಸರ್ಕಾರಿ 
ಆಯುಷ್ ಕಾಲೇಜುಗಳಲ್ಲಿ ಗರಿಷ್ಠ ಮಾಸಿಕ 18000/ - ಗೌರವಧನದ ಆಧಾರದ ಮೇಲೆ ಮತ್ತು ಈ ಕೆಳಕಂಡ ಹುದ್ದೆಗಳಿಗೆ ಅನ್ವಯಿಸುವಂತೆ ಈ 
ಕೆಳಕಂಡ ಷರತ್ತುಗಳಿಗೊಳಪಟ್ಟು ತಾತ್ಕಾಲಿಕವಾಗಿ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳುವುದಕ್ಕೆ ಅನುಮತಿ ನೀಡಿ ಆದೇಶಿಸಿದೆ. 
1. ಆಯುರ್ವೇದ 

... 46 ಹುದ್ದೆಗಳು 
2 . ಹೋಮಿಯೋಪತಿ 

12 ಹುದ್ದೆಗಳು 
3, ಯುನಾನಿ 

16 ಹುದ್ದೆಗಳು 
4. ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ 

05 ಹುದ್ದೆಗಳು 

ಒಟ್ಟು 79 ಹುದ್ದೆಗಳು 
ಷರತ್ತುಗಳು: 

1. ಆಯಾ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಅಭ್ಯರ್ಥಿಗಳ ಸೇವೆಯನ್ನು ಆಯಾ ವಿಷಯದಲ್ಲಿನ ಅತಿಥಿ ಉಪನ್ಯಾಸಕರ 

ಹುದ್ದೆಗೆ ತಾತ್ಕಾಲಿಕವಾಗಿ 2011 - 12ರ ಶೈಕ್ಷಣಿಕ ವರ್ಷದ ಅವಧಿಗೆ ಮಾತ್ರ ಮಾಸಿಕ ಗೌರವಧನದ ಪಾವತಿಯ ಮೇಲೆ ನೇಮಕಾತಿ 

ಮಾಡಿಕೊಳ್ಳತಕ್ಕದ್ದು. 
2. ಖಾಯಂ ಉಪನ್ಯಾಸಕರಿಗೆ ನಿಗಧಿಪಡಿಸಲಾಗಿರುವ ಅರ್ಹತೆಯನ್ನು ಹೊಂದಿರುವ ಅಭ್ಯರ್ಥಿಗಳನ್ನು ಅತಿಥಿ ಉಪನ್ಯಾಸಕರ ಹುದ್ದೆಗೆ 

ಆದ್ಯತೆಯ ಮೇಲೆ ಪರಿಗಣಿಸತಕ್ಕದ್ದು. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫, ೨೦೧೧ 


೩೬೧೫ 


5 . 


3. ಮಂಜೂರಾದ ಹಾಗೂ ಖಾಲಿ ಇರುವ ಉಪನ್ಯಾಸಕರ ಹುದ್ದೆಗಳಿಗೆ ಮಾತ್ರ ಅತಿಥಿ ಉಪನ್ಯಾಸಕರ ಸೇವೆಯನ್ನು 

ಉಪಯೋಗಿಸಿಕೊಳ್ಳತಕ್ಕದ್ದು. 
4 . ಈ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಖಾಯಂ ಆಗಿ ನೇರ ನೇಮಕಾತಿ ಮೂಲಕ ಹುದ್ದೆಯನ್ನು ಭರ್ತಿ ಮಾಡುವವರೆಗೆ ಅಥವಾ 

ಶೈಕ್ಷಣಿಕ ವರ್ಷ ಮುಗಿಯುವವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮಾತ್ರ ಬಳಸಿಕೊಳ್ಳತಕ್ಕದ್ದು. 
ಖಾಯಂ ಉಪನ್ಯಾಸಕರು ನೇಮಕಾತಿ ಹೊಂದಿ ಕರ್ತವ್ಯಕ್ಕೆ ಹಾಜರಾದ ತಕ್ಷಣದಿಂದ ಅತಿಥಿ ಉಪನ್ಯಾಸಕರ ಕಾರ್ಯನಿರ್ವಹಣೆಯು 

ತಂತಾನೆ ರದ್ದಾಗುತ್ತದೆ. 
6. ಪ್ರತಿ ಅತಿಥಿ ಉಪನ್ಯಾಸಕರಿಗೆ ಒಂದು ಗಂಟೆಯ ಉಪನ್ಯಾಸಕ್ಕೆ 2500 /- ರಂತೆ ಮಾಸಿಕ ಗರಿಷ್ಠ 18000/- ಗಳನ್ನು ಮೀರದಂತೆ 

ಗೌರವಧನವನ್ನು ನಿಗದಿ ಪಡಿಸತಕ್ಕದ್ದು. 
7. ಅತಿಥಿ ಉಪನ್ಯಾಸಕರ ಸೇವೆಯನ್ನು ಬಳಸಿಕೊಳ್ಳುವಾಗ ಅವರಿಗೆ ಸಕ್ಷಮ ಪ್ರಾಧಿಕಾರದ ಆದೇಶವಿಲ್ಲದೇ , ಯಾವುದೇ ಆದೇಶವನ್ನು 

ನೀಡತಕ್ಕದ್ದಲ್ಲ, ಅತಿಥಿ ಉಪನ್ಯಾಸಕರು ಸಲ್ಲಿಸುವ ಸೇವೆಯನ್ನು ಇತರೆ ಯಾವುದೇ ಸರ್ಕಾರಿ ಸೇವಾ ಸಕ್ರಮಾತಿಗೆ ಪರಿಗಣಿಸತಕ್ಕದ್ದಲ್ಲ. 
ಈ ಗೌರವಧನವನ್ನು ಕೆಳಕಂಡ ವೇತನ ಲೆಕ್ಕ ಶೀರ್ಷಿಕೆಗಳ ಅಡಿಯಲ್ಲಿ ಭರಿಸತಕ್ಕದ್ದು 
1. ಆಯುರ್ವೇದ 

... 2210 -05 -101- 1- 03 
2. ಹೋಮಿಯೋಪತಿ 

2210 - 05 - 102 - 0 - 02 
3, ಯುನಾನಿ 

2210 - 05 - 103 - 0 - 01 
4. ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ 

2210 - 05 - 200 - 0 - 01 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ದಿನಾಂಕ 01 - 08 - 2011ರ ಸಂಖ್ಯೆ : ಆಇ 439 ವೆಚ್ಚ - 5 /2011ರಲ್ಲಿ ನೀಡಲಾದ ಸಹಮತಿಯಂತೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಆರ್ . ಎಸ್ . ಇಟಗಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
ಪಿ . ಆರ್ . 2556 

( ಭಾರತೀಯ ವೈದ್ಯ ಪದ್ಧತಿ) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಡಾ|| ಸತೀಶ ಕಲ್ಲಟ್ಟಿ , ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಉಗಾರ ಕೆ. ಡಿ. ಬೆಳಗಾಂ 

ಜಿಲ್ಲೆ ಇವರ ರಾಜೀನಾಮೆಯನ್ನು ಅಂಗೀಕರಿಸುವ ಬಗ್ಗೆ . 
ಓದಲಾಗಿದೆ : ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ಇವರ ಪತ್ರ ಸಂಖ್ಯೆ : 

ಜಿಆರ್‌ಓ (3)100/2011-12 , ದಿನಾಂಕ 03 /09 /2011 . 
ಪ್ರಸ್ತಾವನೆ : 

ಡಾ|| ಸತೀಶ ಕಲ್ಲಟ್ಟಿ, ಇವರು ಕರ್ನಾಟಕ ಲೋಕಸೇವಾ ಆಯೋಗದ ಮೂಲಕ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ ಹುದ್ದೆಗೆ ಆಯ್ಕೆಗೊಂಡು, 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ /303 /ಹೆಚ್‌ಎಸ್‌ಹೆಚ್ /2010, ದಿನಾಂಕ 09 /09/2010ರಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಉಗಾರ ಕೆ. ಡಿ. 
ಅಥಣಿ ತಾಲ್ಲೂಕು, ಬೆಳಗಾಂ ಜಿಲ್ಲೆಗೆ ನೇಮಕಾತಿ ಮಾಡಲಾಗಿ ದಿನಾಂಕ 18 /09/ 2010 ರಂದು ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರುತ್ತಾರೆ . ನಂತರ 
ಸ್ವಇಚ್ಚೆಯಿಂದ ರಾಜೀನಾಮೆ ಸಲ್ಲಿಸಿ ದಿನಾಂಕ 16/ 06/ 2011 ರಿಂದ ಜಾರಿಗೆ ಬರುವಂತೆ ರಾಜೀನಾಮೆಯನ್ನು ಅಂಗೀಕರಿಸಲು ಕೋರಿರುತ್ತಾರೆ. ಇವರ 
ವಿರುದ್ಧ ಯಾವುದೇ ಇಲಾಖಾ ವಿಚಾರಣೆ ಹಾಗೂ ಸರ್ಕಾರಕ್ಕೆ ಯಾವುದೇ ತರಹದ ಬಾಕಿ ಇರುವುದಿಲ್ಲವಾದ್ದರಿಂದ ದಿನಾಂಕ 16 - 06 - 2011 ರಿಂದ 
ಜಾರಿಗೆ ಬರುವಂತೆ ರಾಜೀನಾಮೆಯನ್ನು ಅಂಗೀಕರಿಸುವ ಕುರಿತು ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು , ಬೆಂಗಳೂರು ಇವರು 
ಮೇಲೆ ಓದಲಾದ ಪತ್ರದಲ್ಲಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಮೇಲ್ಕಂಡ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡ ಆದೇಶ 

- ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 373 ಹೆಚ್ ಎಸ್ ಹೆಚ್ 2011, ಬೆಂಗಳೂರು, ದಿನಾಂಕ : 14 - 10 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ, ಡಾ|| ಸತೀಶ ಕಲ್ಲಟ್ಟಿ, ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಗಳು , ಪ್ರಾಥಮಿಕ ಆರೋಗ್ಯ 
ಕೇಂದ್ರ ಉಗಾರ ಕೆ. ಡಿ. ಅಥಣಿ ತಾಲ್ಲೂಕು, ಬೆಳಗಾಂ ಜಿಲ್ಲೆ ಇವರು ವೈಯಕ್ತಿಕ ಕಾರಣದಿಂದ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ ಹುದ್ದೆಗೆ ನೀಡಿರುವ 
ರಾಜೀನಾಮೆಯನ್ನು ದಿನಾಂಕ 16 / 06 /2011 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಅಂಗೀಕರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಚಿಕ್ಕೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
ಪಿ . ಆರ್ . 2557 

(ಸೇವೆಗಳು) 


೩೬೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


ಭಾಗ - ೧ 


- ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಡಾ|| ಶ್ರೀಧರ ಡಿ. ದುಂಡಪ್ಪನವರ , ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ , ಪ್ರಾಥಮಿಕ ಆರೋಗ್ಯ ಕೇಂದ್ರ ಅರಳಿಕಟ್ಟೆ, 

ಧಾರವಾಡ ಜಿಲ್ಲೆ ಇವರ ರಾಜೀನಾಮೆಯನ್ನು ಅಂಗೀಕರಿಸುವ ಬಗ್ಗೆ. 
ಓದಲಾಗಿದೆ : ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ಇವರ ಪತ್ರ ಸಂಖ್ಯೆ: 

ಜೆಆರ್‌ಓ ( 3 97 /2011 -12, ದಿನಾಂಕ 29 / 08/2011. 
ಪ್ರಸ್ತಾವನೆ : 

- ಡಾ|| ಶ್ರೀಧರ ಡಿ. ದುಂಡಪ್ಪನವರ , ಇವರು ಕರ್ನಾಟಕ ಲೋಕಸೇವಾ ಆಯೋಗದ ಮೂಲಕ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ ಹುದ್ದೆಗೆ 
ಆಯ್ಕೆಗೊಂಡು, ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಕುಕ/ 303/ ಹೆಚ್‌ಎಸ್‌ಹೆಚ್ /2010 , ದಿನಾಂಕ 09/ 08 /2010ರಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, 
ಅರಳಿಕಟ್ಟೆ ಧಾರವಾಡ ಜಿಲ್ಲೆಗೆ ನೇಮಕಾತಿ ಮಾಡಲಾಗಿ ದಿನಾಂಕ 01/02 /2011 ರಂದು ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರುತ್ತಾರೆ. ನಂತರ ಉನ್ನತ 
ವ್ಯಾಸಂಗದ ಉದ್ದೇಶಕ್ಕಾಗಿ ರಾಜೀನಾಮೆ ಸಲ್ಲಿಸಿ ದಿನಾಂಕ 29 /06/2011 ರಿಂದ ಜಾರಿಗೆ ಬರುವಂತೆ ರಾಜೀನಾಮೆಯನ್ನು ಅಂಗೀಕರಿಸಲು ಕೋರಿರುತ್ತಾರೆ. 
ಇವರ ವಿರುದ್ಧ ಯಾವುದೇ ಇಲಾಖಾ ವಿಚಾರಣೆ ಹಾಗೂ ಸರ್ಕಾರಕ್ಕೆ ಯಾವುದೇ ತರಹದ ಬಾಕಿ ಇರುವುದಿಲ್ಲವಾದ್ದರಿಂದ ದಿನಾಂಕ 29 - 06 - 2011 
ರಿಂದ ಜಾರಿಗೆ ಬರುವಂತೆ ರಾಜೀನಾಮೆಯನ್ನು ಅಂಗೀಕರಿಸುವ ಕುರಿತು ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು 
ಇವರು ಮೇಲೆ ಓದಲಾದ ಪತ್ರದಲ್ಲಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಮೇಲ್ಕಂಡ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡ ಆದೇಶ 

ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 374 ಹೆಚ್ ಎಸ್ ಹೆಚ್ 2011, ಬೆಂಗಳೂರು, ದಿನಾಂಕ : 14 - 10 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ ಡಾ | ಶ್ರೀಧರ ಡಿ. ದುಂಡಪ್ಪನವರ , ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ , ಪ್ರಾಥಮಿಕ 
ಆರೋಗ್ಯ ಕೇಂದ್ರ ಅರಳಿಕಟ್ಟೆ, ಧಾರವಾಡ ಜಿಲ್ಲೆ ಇವರು ವೈಯಕ್ತಿಕ ಕಾರಣದಿಂದ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ ಹುದ್ದೆಗೆ ನೀಡಿರುವ 
ರಾಜೀನಾಮೆಯನ್ನು ದಿನಾಂಕ 29 /06 /2011 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಅಂಗೀಕರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಚಿಕ್ಕೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
ಪಿ . ಆರ್. 2558 

(ಸೇವೆಗಳು) 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ : ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ 2011 -12ನೇ ಸಾಲಿನ ಎರಡನೇ ಕಂತಿನ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ಯೋಇ 69 ಯೋವಿವಿ 2011 ದಿನಾಂಕ: 04 - 06 -2011 

2) ಸರ್ಕಾರಿ ಆದೇಶ ಸಂಖ್ಯೆ : ಯೋಇ69 ಯೋವಿವಿ 2011 ದಿನಾಂಕ: 06 - 06 - 2011 
ಪ್ರಸ್ತಾವನೆ : 

- ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ 2011 -12ನೇ ಸಾಲಿನ ಲೆಕ್ಕಶೀರ್ಷಿಕೆ “4575 -60 - 800 -0 - 01” 
( ಯೋಜನೆ ) ಅಡಿಯಲ್ಲಿ ರೂ .300.00 ಕೋಟಿಗಳನ್ನು ಒದಗಿಸಲಾಗಿದ್ದು , ಈ ಯೋಜನೆಯನ್ನು 2011 - 12ನೇ ಸಾಲಿನಲ್ಲಿ ಮುಂದುವರೆಸಲು ಆರ್ಥಿಕ 
ಇಲಾಖೆಯು ಅನುಮೋದಿಸಿರುವಂತೆ ಮೊದಲನೇ ಕಂತಾಗಿ ರೂ .100.00 ಕೋಟಿಗಳನ್ನು ಮೇಲೆ ಓದಲಾದ (1) ರ ಆದೇಶದಲ್ಲಿ ಅನರ್ಹಗೊಂಡ 
ಶಾಸಕರುಗಳಿಗೆ ಹಾಗೂ ಮೇಲೆ ಓದಲಾದ ( 2) ರ ಆದೇಶದಲ್ಲಿ ಒಟ್ಟು 300 ಶಾಸಕರಿಗೆ ಅನುದಾನ ಬಿಡುಗಡೆ ಮಡಲಾಗಿದೆ. ಪ್ರಸ್ತುತ ಆರ್ಥಿಕ 
ಇಲಾಖೆಯು ಅನುಮೋದಿಸಿರುವಂತೆ ರೂ .100. 00 ಕೋಟಿಗಳನ್ನು ಎಡರನೇ ಕಂತಾಗಿ ಬಿಡುಗಡೆ ಮಾಡಲು ಉದ್ದೇಶಿಸಲಾಗಿದೆ. ಆದುದರಿಂದ ಈ 
ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ಯೋಇ 69 ಯೋವಿವಿ 2011 ಬೆಂಗಳೂರು, ದಿನಾಂಕ: 10ನೇ ಅಕ್ಟೋಬರ್ 2011. 

2011 -12ನೇ ಸಾಲಿನ ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯ ಅನುಷ್ಠಾನಕ್ಕಾಗಿ ಲೆಕ್ಕಶೀರ್ಷಿಕೆ “4575 - 60 
800 - 0 - 01 - 132 ( ಬಂಡವಾಳ ವೆಚ್ಚಗಳು ) ( ಯೋಜನೆ) ” ಅಡಿಯಲ್ಲಿ ತಲಾ ರೂ .20 ,56,000ಗಳು( ಇಪ್ಪತ್ತು ಲಕ್ಷ ಐವತ್ತಾರು ಸಾವಿರ ರೂಪಾಯಿಗಳು 
ಮಾತ್ರ) ಲೆಕ್ಕಶೀರ್ಷಿಕೆ “4575 -60 - 800 - 0 - 01 - 422 ( ವಿಶೇಷ ಘಟಕ ಯೋಜನೆ) ” ಅಡಿಯಲ್ಲಿ ತಲಾ ರೂ . 8,89,000ಗಳು (ಎಂಟು ಲಕ್ಷದ 
ಎಂಬತ್ತೊಂಬತ್ತು ಸಾವಿರ ರೂಪಾಯಿಗಳು ಮಾತ್ರ ) ಹಾಗೂ ಲೆಕ್ಕಶೀರ್ಷಿಕೆ “4575 - 60 - 800 - 0 - 01 - 423 ( ಗಿರಿಜನ ಉಪಯೋಜನೆ) ” ಅಡಿಯಲ್ಲಿ 
ತಲಾ ರೂ . 3, 88,000ಗಳು (ಮೂರು ಲಕ್ಷದ ಎಂಬತ್ತೆಂಟು ಸಾವಿರ ರೂಪಾಯಿಗಳು ಮಾತ್ರ) ರಂತೆ ಒಟ್ಟು ತಲಾ ರೂ . 99,99,00,000ಗಳು 
( ತೊಂಬತ್ತೊಂಬತ್ತು ಕೋಟಿ ತೊಂಬತ್ತೊಂಬತ್ತು ಲಕ್ಷಗಳು ಮಾತ್ರ) ಗಳನ್ನು ಅನುಬಂಧ-1ರಲ್ಲಿ ಸೂಚಿಸಿರುವ ವಿಧಾನ ಸಭಾ ಕ್ಷೇತ್ರಗಳಿಗೆ ಒಟ್ಟು 
ರೂ .74,99 , 25,000ಗಳು ( ಎಪ್ಪತ್ತನಾಲ್ಕು ಕೋಟಿ ತೊಂಬತ್ತೊಂಬತ್ತು ಲಕ್ಷದ ಇಪ್ಪತೈದು ಸಾವಿರ ರೂಪಾಯಿಗಳು ಮಾತ್ರ ಹಾಗೂ ವಿಧಾನ ಪರಿಷತ್ 
ಸದಸ್ಯರಿಗೆ ಅನುಬಂಧ- 2ರಲ್ಲಿ ಸೂಚಿಸಿರುವಂತೆ ಒಟ್ಟು ರೂ . 24,99,75,000ಗಳು (ಇಪ್ಪತ್ತು ನಾಲ್ಕು ಕೋಟಿ ತೊಂಬತ್ತೊಂಬತ್ತು ಲಕ್ಷದ ಎಪ್ಪತೈದು 
ಸಾವಿರದ ರೂಪಾಯಿಗಳು ಮಾತ್ರ) ಸಂಬಂಧಿಸಿದ ಜಿಲ್ಲಾಧಿಕಾರಿಗಳಿಗೆ ಬಿಡುಗಡೆ ಮಾಡಲಾಗಿದೆ. ಒಟ್ಟು ಬಿಡುಗಡೆ ಮಾಡಿದ ಮೊತ್ತ ರೂ . 
99,99,00,000ಗಳು ( ತೊಂಬತ್ತೊಂಬತ್ತು ಕೋಟಿ ತೊಂಬತ್ತೊಂಬತ್ತು ಲಕ್ಷ ರೂಪಾಯಿಗಳು ಮಾತ್ರ) 

( 2) 2011 - 12ನೇ ಸಾಲಿನ ಆಯವ್ಯಯದಲ್ಲಿ ಒದಗಿಸಲಾಗಿದ ರೂ .100.00 ಕೋಟಿಗಳಲ್ಲಿ 19 ಜನ ಶಾಸಕರುಗಳಿಗೆ ತಲಾ ರೂ . 
77,78, 000 ಗಳಂತೆ ಬಾಕಿ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. ಹಾಗೂ ಬಾಕಿ ಅನುದಾನವನ್ನು ಎಲ್ಲಾ ಶಾಸಕರಿಗೆ ರೂ . 28,35 , 726,00ಗಳಂತೆ 
ಬಿಡುಗಡೆ ಮಾಡಲಾಗಿದೆ. 


ಭಾಗ- ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


೩೬೧೭ 


(3) ಈ ಬಿಡುಗಡೆಯಾದ ಮೊತ್ತವನ್ನು ಸರ್ಕಾರದ ಪತ್ರದ ಸಂಖ್ಯೆ: ಪಿಡಿ 250 ಪಿಎಂಎಂ 2002 , ದಿನಾಂಕ: 05 - 03 - 2002ರ ಪ್ರಕಾರ 
ಜಿಲ್ಲಾಧಿಕಾರಿಗಳ ವೈಯಕ್ತಿಕ ಖಾತೆ ( ಪಿಡಿ ಅಕೌಂಟ್) ಯಲ್ಲಿ ಮೊದಲು ಜಮಾ ಮಾಡಿ ನಂತರ ಕಾರ್ಯಕ್ರಮದ ಅನುಗುಣವಾಗಿ ಖರ್ಚು 
ಮಾಡತಕ್ಕದ್ದು . 

(4) ಈ ಬಿಡುಗಡೆಯಾದ ಮೊತ್ತಕ್ಕೆ ಜಿಲ್ಲಾಧಿಕಾರಿಗಳು ಆಯಾ ಶಾಸಕರಿಂದ ಕ್ರಿಯಾ ಯೋಜನೆಯನ್ನು ಪಡೆದು ಸರ್ಕಾರದ ಆದೇಶ 
ಸಂಖ್ಯೆ: ಪಿಡಿ 486 ಪಿಎಂಎಂ 2001 , ದಿನಾಂಕ: 16 -07 - 2001ರಲ್ಲಿ ಹಾಗೂ ತದನಂತರ ಹೊರಡಿಸಿದ ಪರಿಷ್ಕೃತ ಮಾರ್ಗಸೂಚಿಗಳಲ್ಲಿ ನೀಡಿರುವ 
ಸೂಚನೆಗಳಂತೆ ಅನುಷ್ಠಾನಗೊಳಿಸತಕ್ಕದ್ದು. 

(5) ನಿಯಮಾನುಸಾರ ಹಣ ಬಳಕೆ ದೃಢೀಕರಣ ಪತ್ರವನ್ನು ಆಯಾ ಜಿಲ್ಲಾಧಿಕಾರಿಗಳ ಮೇಲು ಸಹಿಯೊಂದಿಗೆ ಸರ್ಕಾರಕ್ಕೆ ಸಲ್ಲಿಸಲು 
ಸೂಚಿಸಿದೆ ಹಾಗೂ ಬಿಡುಗಡೆ ಮಾಡಿದ ಅನುದಾನವನ್ನು ನಿಗದಿತ ಅವಧಿಯಲ್ಲಿ ಬಳಕೆ ಮಾಡಿಕೊಳ್ಳದಿದ್ದಲ್ಲಿ ಮುಂದಿನ ಕಂತಿನ ಹಣವನ್ನು ಬಿಡುಗಡೆ 
ಮಾಡಲಾಗುವುದಿಲ್ಲವೆಂದು ಸೂಚಿಸಿದೆ. 

( 6) ಈ ವೆಚ್ಚವನ್ನು ಲೆಕ್ಕಶೀರ್ಷಿಕೆ “4575 - 60 - 800 -0 - 01 - 132 ( ಬಂಡವಾಳ ವೆಚ್ಚಗಳು ), “4575 -60 - 800 - 0 - 01 - 422 ( ವಿಶೇಷ 
ಘಟಕ ಯೋಜನೆ), ಹಾಗೂ “4575 - 60 -800 - 0 - 01 - 423 ( ಗಿರಿಜನ ಉಪಯೋಜನೆ) ಅಡಿಯಲ್ಲಿ ಭರಿಸತಕ್ಕದ್ದು . 

( 7) ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಹಿಂಬರಹ ಸಂಖ್ಯೆ : ಆಇ 271 ವೆಚ್ಚ - 6 /2011 ದಿನಾಂಕ: 23 - 09 - 2011ರಲ್ಲಿನ 
ಅನಧಿಕೃತ ಟಿಪ್ಪಣಿಯಲ್ಲಿ ನೀಡಿರುವ ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ಚಿಕ್ಕರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ - 1 & 2 , 
ಯೋಜನೆ , ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ 


ఒట్టు 


3333000. 00 
3333000.00 | 
3333000. 00 
3333000. 00 
3333000.00 

3333000.00 
19998000.00 


ಅನುಬಂಧ - 1 
ಸರ್ಕಾರಿ ಆದೇಶ ಸಂಖ್ಯೆ : ಯೋಣ 69 ಯೋವಿವಿ 2011 ದಿನಾಂಕ: 30 - 09 - 2011 
ವಿಧಾನಸಭಾ ಕ್ಷೇತ್ರಗಳು 

ಲೆಕ್ಕಶೀರ್ಷಿ ಕೆ 4575 - 60 - 800 - 0 - 01 
| 132 - ಬಂಡವಾಳ | 422 - ಎಸ್. ಸಿ. ಪಿ | 423 - ಟಿ. ಎಸ್ . ಪಿ 

ವೆಚ್ಚ 
ಬೀದರ್ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 
ಬೀದರ್ ದಕ್ಷಿಣ 

2056000. 00 889000 . 00 

388000. 00 
2 ಬೀದರ್ ಉತ್ತರ 

2056000. 00 889000. 00 

388000 .00 | 
| 3 | ಹುಮಾಬಾದ್ 

| 2056000 .00 

889000 . 00 

388000. 00 
| 4 | ಬಸವಕಲ್ಯಾಣ 

2056000 . 00 | 889000. 00 

388000. 00 
| 5 | ಭಾಲಿ 

2056000 . 00 889000. 00 

388000 .00 
6 | ಔರಾದ್ 

2056000. 00 889000. 00 

388000 .00 
ಒಟ್ಟು 12336000 . 00 | 5334000 .00 

2328000. 00 
2) ಬಳ್ಳಾರಿ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 
_ 1 ಸಿರಗುಪ್ಪ 

2056000. 00 889000 . 00 

388000.00 
ಬಳ್ಳಾರಿ ನಗರ 

2056000. 00 889000. 00 

388000 .00 | 
[ 3 ] ಬಳಾರಿ ( ಮೀ ) 

2056000 . 00 889000. 00 

388000. 00 
ವಿಜಯನಗರ 

2056000. 00 889000 . 00 

388000 . 00 
ಸಂಡೂರು ( ಮೀ ) 

2056000 .00 889000. 00 

388000 .00 
ಕೂಡ್ಲಿಗಿ . 

2056000. 00 889000 . 00 

388000. 00 
| 7 | ಕಂಪಿ ( ಮೀ ) 

2056000. 00 889000. 00 

388000 . 00 
| ಹೂವಿನ ಹಡಗಲಿ ( ಮೀ ) 

2056000. 00 889000. 00 

388000 . 00 
9 ಹಗರಿ ಬೊಮ್ಮನಹಳ್ಳಿ ( ಮೀ ) 

2056000. 00 889000. 00 

388000. 00 
ಒಟ್ಟು | 18504000 .00 

8001000 . 00 

3492000. 00 
3 ) ಚಿತ್ರದುರ್ಗ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 
| | | ಚಿತ್ರದುರ್ಗ 

2056000. 00 889000 . 00 

388000. 00 
ಮೊಳಕಾಲೂರು 

2056000. 00 889000. 00 

388000. 00 
3 . ಚಳ್ಳಕೆರೆ 

2056000. 00 889000. 00 

388000 . 00 
ಹಿರಿಯೂರು 

2056000. 00 889000 .00 

388000. 00 
ಹೊಳಲ್ಕೆರೆ 

2056000 . 00 889000 .00 

388000. 00 
6 | ಹೊಸದುರ್ಗ 

2056000 .00 889000 . 00 

388000. 00 
ಒಟ್ಟು | 12336000 . 00 

5334000. 00 

2328000. 00 
ದಾವಣಗೆರೆ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 
| 1 | ಹರಪನಹಳ್ಳಿ 

2056000 .00 889000. 00 

388000 .00 


3333000. 00 
3333000. 00 
3333000. 00 
3333000. 00 
3333000. 00 | 
3333000 .00 
3333000. 00 
3333000.00 

3333000. 00 
29997000 . 00 


3333000 .00 
3333000. 00 
3333000 .00 
3333000 .00 
3333000. 00 

3333000. 00 
19998000. 00 


_ 3333000 . 00 | 


೩೬೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫, ೨೦೧೧ 


ಭಾಗ - ೧ 


ಹರಿಹರ 
ದಾವಣಗೆರೆ ದಕ್ಷಿಣ 
ದಾವಣಗೆರೆ ಉತ್ತರ 
ಮಾಯಕೊಂಡ 
ಜಗಳೂರು 

ಚೆನ್ನಗಿರಿ 
| 8 | ಹೊನಾಳಿ 


གས། 


2056000. 00 
2056000 . 00 
2056000. 00 
2056000 .00 
2056000. 00 
2056000. 00 
2056000.00 
16448000.00 


889000. 00 
889000 .00 
889000 .00 
889000. 00 
889000. 00 
889000 .00 
889000. 00 
7112000.00 


388000. 00 | 
388000 .00 
388000 . 00 
388000 .00 
388000. 00 | 
388000. 00 
388000 . 00 | 
3104000. 00 


3333000 .00 
3333000 . 00 
3333000 .00 
3333000. 00 
3333000 .00 
3333000 .00 

3333000. 00 
26664000. 00 


ಒಟು 


ಲೆಕ್ಕಶೀರ್ಷಿ ಕೆ 4575 - 60 - 800 - 0 - 01 
132 - ಬಂಡವಾಳ | 422 - ಎಸ್ . ಸಿ . ಪಿ | 423 - ಟಿ . ಎಸ್ . ಪಿ 


ವಿಧಾನಸಭಾ ಕ್ಷೇತ್ರಗಳು 


ఒట్టు 


ವೆಚ 


5) | ಗುಲ್ಬರ್ಗಾ ಜಿಲ್ಲೆ ವಿಧಾನ ಸಭಾ ಕ್ಷೇತ್ರಗಳು 

ಚಿಂಚೋಳಿ ( ಮೀ ) 
| 2 | ಗುಲ್ಬರ್ಗಾ ದಕ್ಷಿಣ 
| 3 | ಆಳಂದ 

ಗುಲ್ಬರ್ಗಾ ಉತ್ತರ 
ಗುಲ್ಬರ್ಗಾ ಗ್ರಾಮೀಣ ( ಮೀ ) 

ಅಫಜಲ್ ಪುರ 
| 7 | ಸೇಡಂ 
| 8 | ಜೀವರ್ಗಿ 
| 9 | ಚಿತಾಪುರ 

ఒటు 
ಯಾದಗಿರ್ ಜಿಲ್ಲೆ ವಿಧಾನ ಸಭಾ ಕ್ಷೇತ್ರಗಳು 

ಯಾದಗಿರ್ 
| 2 | ಶಹಾಪುರ 

ಸುರಪುರ ( ಮೀ ) 
ಗುರುಮಿಟ್ಕಲ್ 

ఒటు 
ರಾಯಚೂರು ಜಿಲ್ಲೆ ವಿಧಾನ ಸಭಾ ಕ್ಷೇತ್ರಗಳು 

ದೇವದುರ್ಗ ( ಮೀ ) 
| 2 | ರಾಯಚೂರು 

ರಾಯಚೂರು ಗ್ರಾಮೀಣ ( ಮೀ ) 
( 4 ಮಾನ್ನಿ ( ಮೀ ) 

ಲಿಂಗಸುಗೂರು ( ಮೀ ) 
ಸಿಂಧನೂರು 
ಮಸ್ತಿ ( ಮೀ ) 

ಒಟ್ಟು 
ಕೊಪ್ಪಳ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 
ಕುಷ್ಟಗಿ 
ಯಲಬುರ್ಗ 
ಕನಕಗಿರಿ ( ಮೀ ) 
ಗಂಗಾವತಿ 
ಕೊಪಳ 


2056000. 00 
2056000.00 
2056000.00 
2056000 . 00 
2056000 . 00 
2056000. 00 | 
2056000.00 
2056000. 00 
2056000. 00 
18504000.00 
2056000 . 00 
2056000.00 | 
2056000.00 
2056000.00 
2056000. 00 
8224000 .00 


889000 .00 
889000. 00 
889000 .00 
889000. 00 
889000. 00 | 
889000. 00 
889000. 00 
889000 . 00 | 
889000 .00 
8001000.00 
889000. 00 | 
889000. 00 
889000. 00 
889000 .00 
889000 .00 
3556000 .00 


388000. 00 
388000.00 
388000. 00 
388000. 00 
388000 .00 
388000.00 
388000.00 
388000 . 00 
388000 . 00 
3492000 .00 
388000. 00 | 
388000 . 00 
388000 .00 
388000.00 
388000.00 
1552000 .00 


3333000 .00 
3333000 .00 
3333000.00 
3333000 .00 
3333000 .00 
3333000 .00 
3333000.00 
3333000. 00 

3333000.00 
29997000. 00 | 
3333000.00 
3333000.00 
3333000.00 
3333000.00 
3333000.00 
13332000. 00 


2056000.00 
2056000. 00 
2056000.00 
2056000. 00 
2056000. 00 
2056000. 00 
2056000.00 
14392000 .00 | 


889000. 00 
889000. 00 
889000. 00 
889000. 00 
889000 .00 
889000 .00 
889000 . 00 
6223000 . 00 


388000.00 
388000. 00 
388000 . 00 
388000.00 
388000.00 
388000.00 
388000 .00 
2716000 .00 | 


3333000. 00 
3333000.00 
3333000.00 
3333000. 00 | 
3333000 . 00 
3333000. 00 
3333000.00 
23331000 .00 


2056000.00 
2056000.00 
2056000. 00 | 
2056000. 00 
2056000.00 
10280000. 00 


889000 . 00 . 
889000. 00 
889000. 00 
889000. 00 

889000 .00 
4445000 .00 


388000. 00 
388000 .00 
388000. 00 | 
388000. 00 
388000. 00 
1940000.00 


3333000. 00 
3333000. 00 
3333000.00 
3333000 . 00 
3333000 . 00 
16665000. 00 


ಒಟು 


ವಿಧಾನಸಭಾ ಕ್ಷೇತ್ರಗಳು 


ಲೆಕಶೀರ್ಷಿ ಕೆ 4575 - 60 - 800 - 0 - 01 
132 - ಬಂಡವಾಳ 422 - ಎಸ್ . ಸಿ . ಪಿ 423 - ಟಿ .ಎಸ್. ಪಿ 


ಒಟ್ಟು 


ವೆಚ್ಚ 


ಕೋಲಾರ ಜಿಲ್ಲೆ ವಿಧಾನ ಸಭಾ ಕ್ಷೇತ್ರಗಳು 
1 | ಶ್ರೀನಿವಾಸಪುರ 
2 . ಮುಳಬಾಗಿಲು 
3 . ಕೆ. ಜಿ . ಎಫ್ 
4 | ಕೋಲಾರ 


2056000. 00 
2056000 .00 
2056000. 00 
2056000.00 | 


889000. 00 
889000.00 
889000. 00 
889000.00 


388000.00 
388000. 00 
388000. 00 
388000 . 00 | 


3333000 .00 
3333000 .00 
3333000.00 
3333000.00 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


೩೬೧೯ 


2056000 .00 
2056000. 00 
12336000 .00 


889000.00 
889000.00 
5334000 .00 


388000. 00 
388000.00 
2328000 .00 


3333000. 00 
3333000.00 
19998000. 00 


10) 


2 


. 


2056000. 00 
2056000 .00 
2056000. 00 
2056000 .00 
2056000. 00 
10280000 .00 


889000 . 00 | 
889000 . 00 
889000. 00 
889000. 00 

889000 .00 
4445000 .00 


388000. 00 
388000.00 
388000. 00 
388000. 00 
388000. 00 
1940000.00 


3333000. 00 
3333000.00 
3333000. 00 
3333000. 00 

3333000. 00 
16665000. 00 


5 | ಬಂಗಾರಪೇಟೆ 
6 | ಮಾಲೂರು 

ಒಟ್ಟು | 
ಚಿಕ್ಕಬಳ್ಳಾಪುರ ಜಿಲ್ಲೆ ವಿಧಾನ ಸಭಾ 
ಕ್ಷೇತ್ರಗಳು 
ಚಿಕ್ಕಬಳ್ಳಾಪುರ 
ಚಿಂತಾಮಣಿ 
| ಶಿಡ್ಲಘಟ್ಟ 
4 | ಬಾಗೇಪಲ್ಲಿ 
ಗೌರಿಬಿದನೂರು 

ಒಟ್ಟು . 
11) ತುಮಕೂರು ಜಿಲ್ಲೆ ವಿಧಾನ ಸಭಾ ಕ್ಷೇತ್ರಗಳು | 

ಪಾವಗಡ 
| 2 | ಶಿರಾ 

ತುಮಕೂರು ಗ್ರಾಮಾತರ 
ಮಧುಗಿರಿ 
ಕೊರಟಗೆರೆ ( ಮೀ ) 

ತುಮಕೂರು ನಗರ 
| 7 | ಕುಣಿಗಲ್ 

ಗುಬ್ಬಿ 
9 . ತುರುವೇಕೆರೆ 
| 10 | ತಿಪಟೂರು 
11 || ಚಿಕ್ಕನಾಯಕನ ಹಳ್ಳಿ 

ಒಟ್ಟು | 
2 ) ರಾಮನಗರ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 

ಕನಕಪುರ 
[ 2 ] ಮಾಗಡಿ 
3 | ರಾಮನಗರ 

| 
ಚನ್ನಪಟ್ಟಣ 

ಒಟ್ಟು | 


2056000. 00 
2056000. 00 
2056000.00 
2056000. 00 
2056000. 00 
2056000 .00 
2056000. 00 
2056000. 00 
2056000. 00 
2056000 .00 
2056000. 00 
22616000 .00 | 


889000. 00 
889000 .00 
889000 .00 
889000. 00 
889000. 00 
889000 .00 
889000.00 
889000 . 00 
889000 . 00 
889000.00 
889000 . 00 
9779000.00 


388000. 00 
388000.00 
388000 . 00 
388000 . 00 
388000. 00 
388000 .00 
388000 .00 
388000. 00 
388000 .00 | 
388000. 00 
388000.00 
4268000 .00 | 


3333000 .00 
3333000. 00 
3333000 .00 
3333000 .00 
3333000. 00 
3333000 .00 
3333000 .00 
3333000.00 
3333000 .00 
3333000 . 00 
3333000.00 
36663000.00 


2056000. 00 
2056000. 00 
2056000. 00 
2056000. 00 
8224000 . 00 


889000 . 00 
889000 . 00 
889000 . 00 
889000. 00 
3556000.00 


388000 . 00 
388000. 00 
388000. 00 
388000. 00 
1552000. 00 


3333000 . 00 
3333000 .00 
3333000.00 

3333000 .00 
13332000.00 


4 


. 


ವಿಧಾನಸಭಾ ಕ್ಷೇತ್ರಗಳು 


ಲೆಕ್ಕಶೀರ್ಷಿ ಕೆ 4575 - 60 - 800 - 0 - 01 
132 - ಬಂಡವಾಳ | 422 - ಎಸ್ . ಸಿ . ಪಿ 423 - ಟಿ . ಎಸ್ . ಪಿ 

ವೆಚ್ಚ 


ಒಟ್ಟು 


13) 


| ಬೆಂಗಳೂರು ನಗರ ಜಿಲ್ಲೆ ವಿಧಾನ ಸಭಾ 
ಕ್ಷೇತ್ರಗಳು 
ಮಲ್ಲೇಶ್ವರಂ 


2056000. 00 


889000.00 


388000 . 00 


3333000.00 


8 


ರಾಜಾಜಿನಗರ 

ಗಾಂಧೀನಗರ 
4 | ಚಿಕಪೇಟೆ 
5 . ದಾಸರಹಳ್ಳಿ 
6 . ಚಾಮರಾಜಪೇಟೆ 
7 . ಬಸವನಗುಡಿ 

ಜಯನಗರ 
9 .| ಮಹಾಲಕ್ಷ್ಮೀ ಲೇಔಟ್ 
| 10 | ಹೆಬಾಳ 

11 ಪುಲಿಕೇಶಿ ನಗರ ( ಮೀ ) 
12 ಯಲಹಂಕ 
13 ವಿಜಯನಗರ 

ಪದ್ಮನಾಭನಗರ 

ಆನೇಕಲ್ ( ಮೀ ) 
16 ಬೆಂಗಳೂರು ದಕ್ಷಿಣ 
17 | ಕೆ.ಆರ್ . ಪುರಂ 
18 | ಬೊಮ್ಮನಹಳ್ಳಿ 


2056000 .00 
2056000. 00 
2056000. 00 
2056000. 00 
2056000. 00 
2056000. 00 
2056000.00 
2056000. 00 
2056000. 00 
2056000. 00 
2056000.00 
2056000.00 
2056000.00 
2056000. 00 
2056000. 00 
2056000 .00 
2056000.00 


889000 .00 
889000. 00 
889000 .00 
889000 . 00 
889000.00 
889000 .00 
889000 . 00 
889000.00 
889000. 00 
889000.00 
889000.00 
889000 . 00 
889000.00 
_ 889000 .00 | 
889000. 00 
889000 .00 
889000. 00 


388000 . 00 | 
388000. 00 
388000. 00 
388000 .00 
388000. 00 | 
388000 .00 
388000. 00 
388000 .00 
388000 .00 
388000 .00 
388000 . 00 
388000 .00 
388000 .00 
388000. 00 
388000. 00 
388000 . 00 
388000 .00 


3333000 . 00 
3333000 .00 
3333000. 00 
3333000. 00 
3333000 .00 
3333000. 00 
3333000.00 | 
3333000. 00 
3333000. 00 
3333000. 00 
3333000. 00 
3333000. 00 
3333000 .00 
3333000. 00 | 
3333000 . 00 
3333000. 00 
3333000. 00 


14 


೩೬೨೦ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಡಿಸೆಂಬರ್ ೧೫ , ೨೦೧೧ 


ಭಾಗ - ೧ 


22 


19 ಬ್ಯಾಟರಾಯನಪುರ 
20 | ಯಶವಂತಪುರ 
21 ರಾಜರಾಜೇಶ್ವರಿನಗರ 

ಬಿಟಿಎಂ ಲೇಔಟ್ 

ಮಹದೇವಪುರ ( ಮೀ ) 
24 ಸರ್ವಜ್ಞ ನಗರ 
25 ಶಾಂತಿನಗರ 
26 || ಸಿ . ವಿ . ರಾಮನ್ ನಗರ ( ಮೀ ) 
27 | ಶಿವಾಜಿನಗರ 

ಡೆರಿಕ್ ಎಂ . ಬಿ . ಫುಲಿನಫಾ ( ನಾಮ 

ನಿರ್ದೆಶಿತರು) 
29 | ಗೋವಿಂದರಾಜನಗರ 


2056000. 00 
2056000. 00 
2056000.00 
2056000. 00 
2056000 .00 
2056000 .00 | 
2056000. 00 
2056000. 00 
2056000 .00 
2056000. 00 


889000. 00 | 
889000. 00 
889000.00 
889000. 00 
889000.00 
889000.00 
889000.00 
889000.00 
889000. 00 
889000. 00 


388000 . 00 
388000. 00 
388000. 00 
388000 .00 
388000. 00 
388000 .00 
388000 . 00 
388000 .00 
388000 . 00 
388000 . 00 


3333000 .00 
3333000 . 00 
3333000 .00 
3333000.00 
3333000.00 
3333000. 00 | 
3333000.00 
3333000. 00 
3333000.00 
3333000. 00 


28 


2056000.00 
59624000 . 00 | 


889000.00 
25781000. 00 


388000 . 00 
11252000.00 


3333000.00 
96657000. 00 


ವಿಧಾನಸಭಾ ಕ್ಷೇತ್ರಗಳು 


ಲೆಕ್ಕಶೀರ್ಷಿ ಕೆ 4575 - 60 - 800 - 0 - 01 
132 - ಬಂಡವಾಳ | 422 – ಎಸ್ . ಸಿ . ಪಿ | 423 - ಟಿ . ಎಸ್ . ಪಿ 


ಒಟ್ಟು 


ವೆಚ 


14) 


ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
ವಿಧಾನ ಸಭಾ ಕ್ಷೇತ್ರಗಳು 
ನೆಲಮಂಗಲ 


2056000. 00 | 


889000 . 00 


388000. 00 


3333000. 00 


2 . 


ದೊಡ್ಡಬಳ್ಳಾಪುರ 
3 || ದೇವನಹಳ್ಳಿ 
4 | ಹೊಸಕೋಟೆ 

ಒಟ್ಟು | 
ಮೈಸೂರು ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 
ಟಿ . ನರಸೀಪುರ ( ಮೀ ) 

ಕೃಷ್ಣರಾಜ 
[ 3 ] ಚಾಮರಾಜ 

ನರಸಿಂಹರಾಜ 
ಚಾಮುಂಡೇಶ್ವರಿ 
ನಂಜನಗೂಡು ( ಮೀ ) 
ಹೆಚ್. ಡಿ. 

ಕೋಟೆ ( ಮೀ ) 
ಹುಣಸೂರು 
ವರುಣ 

ಕೃಷ್ಣರಾಜನಗರ 
- 11 | ಪಿರಿಯಾಪಟ್ಟಣ 

ಒಟು | 
ಮಂಡ್ಯ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳು 
( 1 ನಾಗಮಂಗಲ 

ಮದ್ದೂರು 
ಮೇಲುಕೋಟೆ 
ಮಳವಳ್ಳಿ ( ಮೀ ) 
ಮಂಡ್ಯ 
ಕೆ. ಆರ್ .ಪೇಟೆ 
ಶ್ರೀರಂಗಪಟ್ಟಣ 

ಒಟ್ಟು | 
ಚಾಮರಾಜನಗರ ಜಿಲ್ಲೆಯ ವಿಧಾನ ಸಭಾ 
ಕ್ಷೇತ್ರಗಳು 
ಹನೂರು 
ಕೊಳ್ಳೇಗಾಲ 
ಚಾಮರಾಜನಗರ 
ಗುಂಡ್ಲುಪೇಟೆ 


2056000. 00 
2056000. 00 
2056000 .00 | 
8224000. 00 | 
2056000 .00 
2056000 . 00 | 
2056000. 00 
2056000 . 00 
2056000 . 00 
2056000. 00 
2056000 . 00 
2056000 . 00 
2056000 .00 
2056000. 00 | 
2056000 . 00 
2056000 . 00 
22616000.00 


889000. 00 
889000. 00 
889000 .00 
3556000. 00 
889000 .00 
889000 .00 
889000. 00 
889000 .00 
889000. 00 
889000 . 00 
889000. 00 
889000. 00 
889000. 00 
889000 . 00 
889000 . 00 

889000 .00 
9779000 . 00 


388000. 00 
388000.00 
388000 .00 | 
1552000. 00 
388000. 00 
388000. 00 
388000.00 | 
388000. 00 | 
388000. 00 
388000 . 00 
388000. 00 
388000. 00 
388000 .00 
388000.00 
388000 .00 

388000. 00 
4268000.00 


3333000. 00 
3333000.00 

3333000.00 | 
13332000. 00 
3333000.00 
3333000. 00 
3333000. 00 
3333000. 00 
3333000. 00 
3333000.00 
3333000 .00 
3333000. 00 
3333000 . 00 
3333000. 00 
3333000.00 

3333000. 00 
36663000. 00 


2056000 . 00 
2056000 .00 
2056000.00 
2056000 . 00 | 
2056000.00 
2056000 . 00 
2056000 . 00 
14392000.00 


889000. 00 | 
889000. 00 
889000. 00 
889000. 00 
889000 . 00 
_ 889000 .00 

889000 .00 
6223000. 00 


388000 .00 | 
388000.00 
388000. 00 
388000.00 
388000 . 00 
388000 . 00 | 
388000 .00 
2716000.00 


3333000. 00 
3333000. 00 | 
3333000 .00 
3333000.00 
3333000 . 00 | 
3333000. 00 | 
3333000 .00 
23331000. 00 


17 ) 


2056000 . 00 | 
2056000.00 
2056000. 00 
2056000. 00 
8224000.00 


889000. 00 
889000. 00 
889000 . 00 
889000. 00 
3556000.00 | 


388000 .00 
388000. 00 
388000 . 00 
388000 .00 
1552000 . 00 


3333000 .00 
3333000. 00 
3333000.00 
3333000.00 
13332000 .00 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


೩೬೨೧ 


ಒಟ್ಟು 


ವಿಧಾನಸಭಾ ಕ್ಷೇತ್ರಗಳು 


ಲೆಕ್ಕಶೀರ್ಷಿ ಕೆ 4575 - 60 - 800 - 0 - 01 
132 - ಬಂಡವಾಳ | 422 - ಎಸ್. ಸಿ. ಪಿ 423 - ಟಿ .ಎಸ್ . ಪಿ 

ವೆಚ್ಚ 


ಕೊಡಗು ಜಿಲ್ಲೆಯ 
ವಿಧಾನ ಸಭಾ ಕ್ಷೇತ್ರಗಳು 
ವಿರಾಜಪೇಟೆ 


2056000. 00 


889000. 00 


388000.00 


3333000 . 00 


2056000. 00 
4112000.00 


889000. 00 
1778000. 00 


388000.00 
776000 . 00 


3333000.00 
6666000.00 | 


ಮಡಿಕೇರಿ 

ఒటు 
ದಕ್ಷಿಣ ಕನ್ನಡ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು | 

ಸುಳ್ಯ 
[ 2 ] ಪುತ್ತೂರು 
| 3 | ಬೆಳಂಗಡಿ 
_ 4 | ಬಂಟ್ವಾಳ 

ಮಂಗಳೂರು 
ಮಂಗಳೂರು ನಗರ 
ಮಂಗಳೂರು ದಕ್ಷಿಣ 
ಮೂಡಬಿದಿ 


2056000.00 
2056000. 00 
2056000. 00 
2056000 . 00 
2056000. 00 
2056000. 00 
2056000. 00 
2056000 .00 
16448000 . 00 
2056000. 00 
2056000 . 00 
2056000. 00 
2056000 . 00 | 
2056000. 00 
2056000 .00 
10280000 . 00 


889000. 00 
889000 . 00 
889000 . 00 
889000 . 00 | 
889000 . 00 
889000 . 00 
889000 . 00 
889000. 00 
7112000.00 | 
889000. 00 
889000. 00 
889000 . 00 
889000. 00 
889000 . 00 
889000. 00 
4445000.00 


388000. 00 
388000.00 
388000. 00 
388000 . 00 | 
388000 .00 
388000.00 
388000 . 00 
388000 . 00 
3104000. 00 
388000.00 
388000 .00 
388000 .00 
388000 .00 
388000 .00 

388000 . 00 
- 1940000. 00 | 


3333000.00 
3333000.00 
3333000. 00 
3333000. 00 
3333000 . 00 
3333000. 00 
3333000. 00 

3333000 . 00 
26664000.00 

3333000 . 00 
3333000. 00 
3333000 .00 
3333000.00 
3333000 . 00 

3333000.00 
16665000 .00 


ಒಟ್ಟು 


| 20) | ಉಡುಪಿ ಜಿಲ್ಲೆಯ ವಿಧಾನ ಸಭಾ ಕ್ಷೇತ್ರಗಳು 

ಕಾಪು 
ಉಡುಪಿ 
ಕುಂದಾಪುರ 

[ ಬೈಂದೂರು 
| 5 | ಕಾರ್ಕಳ 


( 21 ) [ ಶಿವಮೊಗ್ಗ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳು 

ಶಿವಮೊಗ್ಗ ಗ್ರಾಮಾಂತರ 
ಭದ್ರಾವತಿ 

ಶಿವಮೊಗ್ಗ 
| 4 | ತೀರ್ಥಹಳ್ಳಿ 
| 5 | ಸಾಗರ 

ಸೊರಬ 
| 7 | ಶಿಕಾರಿಪುರ 

ಒಟ್ಟು 


2056000.00 
2056000.00 
2056000. 00 
2056000.00 
2056000.00 
2056000 . 00 | 
2056000 . 00 
14392000. 00 


889000. 00 
889000. 00 
889000. 00 
889000 . 00 
889000 . 00 
889000. 00 
889000. 00 
6223000. 00 


388000. 00 
388000. 00 
388000. 00 
388000. 00 
388000 . 00 
388000 .00 | 
388000 .00 
2716000.00 


3333000.00 
3333000. 00 
3333000 .00 
3333000 . 00 
3333000.00 
3333000. 00 
3333000. 00 
23331000 . 00 


ಒಟ್ಟು 


ವಿಧಾನಸಭಾ ಕ್ಷೇತ್ರಗಳು 


ಲೆಕ್ಕಶೀರ್ಷಿ ಕೆ 4575 - 60 - 800 - 0 - 01 
_ 132 - ಬಂಡವಾಳ | 422- ಎಸ್ . ಸಿ. ಪಿ | 423 - ಟಿ .ಎಸ್ . ಪಿ 


ವೆಚ್ಚ 


ಧಾರವಾಡ ಜಿಲ್ಲೆಯ 
ವಿಧಾನ ಸಭಾ ಕ್ಷೇತ್ರಗಳು 
ಧಾರವಾಡ 


2056000 . 00 


889000 . 00 


388000 . 00 


3333000. 00 


ಹುಬ್ಬಳ್ಳಿ - ಧಾರವಾಡ ( ಪಶ್ಚಿಮ ) 
ಹುಬ್ಬಳ್ಳಿ ಧಾರವಾಡ( ಮೀ ) 

ಹುಬ್ಬಳ್ಳಿ - ಧಾರವಾಡ ಕೇಂದ್ರ 
| 5 | ಕಲಘಟಗಿ 
| 6 | ಕುಂದಗೋಳ 
| 7 | ನವಲಗುಂದ 

ಒಟ್ಟು | 
23 ) ಹಾವೇರಿ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 

ಶಿಗ್ಗಾಂವ್ 
ಹಾನಗಲ್ 

ಹಿರೇಕೆರೂರು 
4 | ರಾಣಿಬೆನ್ನೂರು 


2056000. 00 
2056000. 00 
2056000. 00 
2056000.00 
2056000.00 
2056000 .00 
14392000.00 
2056000.00 
2056000. 00 
2056000. 00 
2056000. 00 
2056000 .00 


889000. 00 
889000 . 00 
889000. 00 | 
889000 .00 
889000. 00 
889000 .00 
6223000.00 
889000 . 00 
889000 . 00 
889000 . 00 
889000 .00 
889000. 00 


388000 . 00 
388000. 00 
388000. 00 
388000.00 
388000 .00 
388000 . 00 
2716000 . 00 
388000.00 
388000.00 
388000.00 
388000. 00 
388000.00 


3333000. 00 
3333000 .00 
3333000 . 00 
3333000.00 
3333000. 00 
3333000. 00 
23331000.00 
3333000. 00 
3333000.00 
3333000 .00 
3333000 . 00 
3333000. 00 


೩೬೨೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಡಿಸೆಂಬರ್ ೧೫, ೨೦೧೧ 


ಭಾಗ - ೧ 


2056000. 00 
2056000.00 
12336000 .00 
2056000. 00 
2056000. 00 
2056000 .00 
2056000. 00 
2056000. 00 
2056000. 00 
2056000. 00 
2056000. 00 
2056000 . 00 
16448000 .00 


889000.00 
889000. 00 
5334000 .00 
889000 .00 
889000 . 00 
889000 .00 
889000 .00 
889000.00 
889000 .00 
889000.00 
889000.00 
889000 . 00 
7112000. 00 


388000 .00 
388000 . 00 
2328000. 00 
388000.00 
388000.00 
388000.00 
388000.00 
388000 . 00 
388000 .00 | 
388000. 00 
388000.00 
388000 .00 
3104000.00 


3333000. 00 
3333000. 00 
19998000. 00 

3333000 .00 
3333000. 00 
3333000. 00 
3333000. 00 
3333000. 00 
3333000. 00 | 
3333000 .00 | 
3333000. 00 
3333000. 00 
26664000 . 00 


_ 5 

ಹಾವೇರಿ 
6 . ಬ್ಯಾಡಗಿ, 

ಒಟ್ಟು | 
24 ) ಬಿಜಾಪುರ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳು | 

ಮುದ್ದೇಬಿಹಾಳ 
ದೇವರಹಿಪ್ಪರಗಿ 
ಬಸವನ ಬಾಗೇವಾಡಿ 
ನಾಗಠಾಣ ( ಮೀ ) 
ಬಿಜಾಪುರ ನಗರ 
ಬಬಲೇಶ್ವರ 

ಇಂಡಿ 
_ 8 | ಸಿಂದಗಿ 

ಒಟ್ಟು | 
ಬಾಗಲಕೋಟೆ ಜಿಲ್ಲೆಯ ವಿಧಾನಸಭಾ 

ಕೇತಗಳು 
1 | ಜಮಖಂಡಿ 

ಬೀಳಗಿ, 
ಮುಧೋಳ 
ಬಾಗಲಕೋಟೆ 
ಬಾದಾಮಿ 
ತೇರದಾಳ 
ಹುನಗುಂದ 

ಒಟ್ಟು | 

ಒಟ್ಟು | 
ಚಿಕ್ಕಮಗಳೂರು ಜಿಲ್ಲೆಯ 
ವಿಧಾನ ಸಭಾ ಕ್ಷೇತ್ರಗಳು 
ಶೃಂಗೇರಿ 


25) 


2056000.00 


889000. 00 


388000 . 00 


3333000.00 


2056000. 00 
2056000 .00 
2056000. 00 
2056000. 00 
2056000 .00 
2056000.00 
2056000. 00 
14392000 .00 | 


889000 .00 
889000 .00 
889000. 00 
889000. 00 
889000.00 
889000. 00 
889000. 00 
6223000 . 00 


388000. 00 
388000 . 00 
388000.00 
388000.00 
388000 .00 
388000 . 00 
388000.00 
2716000.00 


3333000. 00 
3333000. 00 | 
3333000.00 
3333000 . 00 
3333000.00 
3333000. 00 
3333000 .00 
23331000. 00 


26) 


2056000. 00 


889000 . 00 


388000. 00 


3333000. 00 


2 


. 


3 


. 


* ತರೀಕೆರೆ 


2056000. 00 | 
2056000. 00 | 
2056000. 00 
2056000 .00 
10280000. 00 


889000. 00 
889000. 00 
889000. 00 
889000 .00 
4445000 .00 


388000 .00 
388000. 00 
388000 . 00 
388000. 00 
1940000.00 


3333000.00 
3333000.00 
3333000. 00 
3333000. 00 
16665000. 00 


27 ) 


ಮೂಡಗೆರೆ 
ಚಿಕ್ಕಮಗಳೂರು 
ಕಡೂರು 
ತರೀಕೆರೆ 

ಒಟ್ಟು | 
ಉತ್ತರ ಕನ್ನಡ ಜಿಲ್ಲೆಯ ವಿಧಾನಸಭಾ 

ಕೇತಗಳು 
( 1 [ ಶಿರಸಿ 

2 | ಭಟ 
3 | ಕುಮುಟಾ 

ಯಲ್ಲಾಪುರ 
ಹಳಿಯಾಳ 
ಕಾರವಾರ 

ಒಟ್ಟು | 
28) ಗದಗ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳು 

ಶಿರಹಟ್ಟಿ 
ಗದಗ 

ರೋಣ 
4 | ನರಗುಂದ 


2056000 .00 
2056000. 00 
2056000.00 
2056000. 00 
2056000. 00 
2056000. 00 
12336000 . 00 


889000. 00 | 
889000. 00 
889000. 00 
889000. 00 
889000. 00 
889000. 00 
5334000. 00 | 


388000. 00 
388000. 00 
388000 .00 
388000. 00 
388000.00 
388000.00 
2328000.00 


3333000. 00 
3333000. 00 | 
3333000 . 00 | 
3333000.00 
3333000. 00 

3333000 . 00 
19998000. 00 


5 


. 


2 . 


3 


. 


2056000. 00 
2056000.00 
2056000. 00 
2056000 .00 
8224000. 00 | 


889000. 00 
889000. 00 
889000.00 
889000 .00 
3556000.00 | 


388000. 00 | 
388000. 00 
388000. 00 
388000. 00 
1552000.00 


3333000. 00 
3333000. 00 
3333000. 00 
3333000. 00 
13332000 .00 


ಒಟ್ಟು | 


2056000. 00 | 


29 ) ಬೆಳಗಾಂ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳು 

ಬೆಳಗಾಂ ಉತ್ತರ 
ಬೆಳಗಾಂ ದಕ್ಷಿಣ 
ಬೆಳಗಾಂ ಗ್ರಾಮಾಂತರ 
ಕುಡಚಿ 

ಯಮಕನಮರಡಿ 
| 6 | ಚಿಕೋಡಿ- ಸದಲಗ 

7 | ರಾಯಭಾಗ 


2056000 .00 | 
2056000 .00 
2056000.00 
2056000. 00 | 
2056000. 00 
2056000. 00 | 


889000. 00 
889000.00 
889000 . 00 
889000. 00 
889000. 00 
889000. 00 
889000.00 


388000.00 
388000 .00 | 
388000. 00 
388000 .00 
388000.00 
388000. 00 
388000. 00 | 


3333000. 00 
3333000. 00 
3333000 .00 
3333000.00 
3333000.00 
3333000. 00 
3333000.00 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


೩೬ ೨೩ 


2056000. 00 
2056000 .00 
2056000. 00 
2056000 .00 
2056000 .00 
2056000 .00 
2056000 . 00 


889000 . 00 
889000. 00 
889000. 00 
889000. 00 
889000. 00 | 
889000 .00 
889000. 00 


388000.00 
388000. 00 
388000. 00 
388000. 00 
388000. 00 
388000 .00 
388000.00 


3333000 .00 
3333000 .00 
3333000 . 00 
3333000.00 
3333000 . 00 | 
3333000 . 00 
3333000.00 


12 | 


17 


| 8 | ಕಾಗವಾಡ 
| 9 | ಅಥಣಿ 
| 10 | ಗೋಕಾಕ್ 
| 11 | ಅರಬಾವಿ 

ಹುಕ್ಕೇರಿ 
13 | ಕಿತ್ತೂರು 

ನಿಪ್ಪಾಣಿ 
ಖಾನಾಪುರ 
ಬೈಲಹೊಂಗಲ 

ಸವದತ್ತಿ ಎಲ್ಲಮ್ಮ 
| 18 | ರಾಮದುರ್ಗ 

ಒಟ್ಟು | 
30) | ಹಾಸನ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳು 
| 1 | ಬೇಲೂರು 
| 2 | ಅರಸೀಕೆರೆ 

ಶ್ರವಣಬೆಳಗೊಳ 

ಹೊಳೆನರಸೀಪುರ 
5 | ಅರಕಲಗೂಡು 
- 6 | ಹಾಸನ 
| 7 | ಸಕಲೇಶಪುರ 

ಒಟ್ಟು 
ಒಟ್ಟು ಮೊತ್ತ 


2056000. 00 
2056000. 00 
2056000 . 00 
2056000 . 00 
37008000. 00 | 


889000 .00 
889000 .00 
889000. 00 

889000 . 00 
16002000. 00 


388000. 00 | 
388000 .00 
388000 .00 
388000.00 
6984000. 00 


3333000 .00 
3333000 . 00 | 
3333000. 00 

3333000.00 
59994000 .00 


2056000.00 

889000. 00 
2056000 . 00 

889000 .00 
2056000 .00 | 889000 .00 
2056000.00 

889000 . 00 | 
2056000.00 

889000 .00 
2056000. 00 889000 . 00 
2056000 .00 | 889000.00 
14392000.00 6223000 . 00 
462600000 .00 | 200025000.00 | 


388000. 00 | 
388000.00 
388000.00 
388000.00 
388000 . 00 
388000.00 
388000. 00 
2716000.00 
87300000 .00 || 


3333000.00 
3333000. 00 
3333000 .00 
3333000.00 
3333000.00 
3333000. 00 | 
3333000. 00 
23331000.00 
749925000. 00 


ಬಿ . ಚಿಕ್ಕರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ - 1 & 2, 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 

ಅನುಬಂಧ - 2 
ಸರ್ಕಾರಿ ಆದೇಶ ಸಂಖ್ಯೆ : ಯೋಣ 69 ಯೋವಿವಿ 2011 ದಿನಾಂಕ: 30 - 09 - 2011 

ಲೆಕ್ಕಶೀರ್ಷಿ ಕೆ 4575 - 60 - 800 - 0 - 01 
ವಿಧಾನಪರಿಷತ್ ಸದಸ್ಯರ ಹೆಸರುಗಳು | 132 - ಬಂಡವಾಳ | 422 – ಎಸ್. ಸಿ. ಪಿ | 423 - ಟಿ.ಎಸ್. ಪಿ 

ಒಟ್ಟು 
ವೆಚ 
1) . ಬೀದರ್ ಜಿಲ್ಲೆ 
ಖಾಜಿ ಅರಶದ್ ಆಲಿ 

2056000 . 00 889000 . 00 388000 .00 

3333000.00 
2 || ಬಸವರಾಜ್ ಹೆಚ್ ಪಾಟೀಲ್ 

2056000. 00 889000.00 388000 .00 

3333000. 00 
ಒಟು . 4112000. 00 1778000.00 

776000 .00 | 

6666000.00 
2) ಬಳ್ಳಾರಿ ಜಿಲ್ಲೆ 

2056000.00 889000. 00 388000 .00 

3333000 . 00 | 
ಕೆ . ಸಿ ಕೊಂಡಯ್ಯ 

2056000. 00 889000.00 388000. 00 

3333000 . 00 
2 . ಜಿ. ಜನಾರ್ಧನ ರೆಡ್ಡಿ 

2056000. 00 889000.00 | 388000. 00 | 

3333000.00 
ಮೃತ್ಯುಂಜಯ ಜಿನಗಾ 

2056000 . 00 | 889000.00 388000 .00 

3333000. 00 
4 || ಎನ್. ತಿಪ್ಪಣ್ಣ 

2056000. 00 | 889000.00 388000. 00 

3333000. 00 
8224000. 00 | 3556000. 00 | 

1552000 .00 13332000.00 
3 ) ಚಿತ್ರದುರ್ಗ ಜಿಲ್ಲೆ 
ಜಿ. ಹೆಚ್ . ತಿಪ್ಪಾರೆಡ್ಡಿ 

2056000 . 00 889000.00 388000 . 00 

3333000 . 00 
ಒಟ್ಟು | 2056000. 00 

889000 .00 388000 .00 

3333000.00 
ದಾವಣಗೆರೆ ಜಿಲ್ಲೆ 
ಡಾ : ಎ . ಹೆಚ್ . ಶಿವಯೋಗಿಸ್ವಾಮಿ 

2056000 . 00 | 889000. 00 | 388000 . 00 | 

3333000. 00 
2056000.00 889000. 00 388000.00 

3333000.00 | 
| 5) | ಗುಲ್ಬರ್ಗಾ ಜಿಲ್ಲೆ 
ಶಶಿಲ್ ಜಿ . ನಮೋಶಿ 

2056000. 00 889000.00 | 388000 .00 | 

3333000.00 
ಅಲ್ಲಮ ಪ್ರಭು ಪಾಟೀಲ್ 

2056000 .00 | 889000. 00 | 388000.00 

3333000 . 00 
ಒಟ್ಟು | 4112000.00 

1778000.00 

776000.00 

6666000 .00 
ರಾಯಚೂರು ಜಿಲ್ಲೆ 
ಮನೋಹರ ಮಸ್ತಿ 

2056000 .00 | 889000. 00 388000. 00 | 

3333000. 00 
ಎನ್. ಶಂಕ್ರಪ್ಪ 

2056000. 00 | 889000. 00 . 388000 .00 

3333000. 00 | 
ಒಟ್ಟು | 4112000.00 | 

1778000. 00 776000 .00 | 

6666000.00 


ಒಟ್ಟು | 


2 


. 


೩೬ ೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


ಭಾಗ - ೧ 


2056000. 00 | 
2056000. 00 
4112000. 00 


889000.00 
889000.00 
1778000.00 


388000 . 00 
388000 . 00 
776000 . 00 


3333000 . 00 
3333000. 00 
6666000. 00 


2056000 . 00 
2056000. 00 
4112000. 00 


889000 .00 
889000. 00 
1778000.00 


388000 .00 | 
388000 . 00 
776000. 00 


3333000.00 
3333000. 00 
6666000. 00 


2056000 . 00 | 
2056000. 00 
4112000.00 | 


_ 889000 .00 

889000.00 
1778000.00 | 


388000. 00 | 
388000 .00 
776000.00 


3333000. 00 | 
3333000. 00 
6666000. 00 


ಕೊಪ್ಪಳ ಜಿಲ್ಲೆ 
ಆಚಾರ್ ಹಾಲಪ್ಪ ಬಸಪ್ಪ 
ಹೆಚ್. ಸಿ . ನೀರಾವರಿ 

- ಒಟ್ಟು | 
ಕೋಲಾರ ಜಿಲ್ಲೆ 

ನಸೀರ್ ಅಹಮದ್ 
| ವೈ . ಎ . ನಾರಾಯಣಸ್ವಾಮಿ 

- ಒಟ್ಟು | 
9 ) ತುಮಕೂರು ಜಿಲ್ಲೆ 

ಜಗ್ಗೇಶ್ 
| ಎಂ .ಆರ್. ಹುಲಿನಾಯ್ಕರ್ 

ಒಟು | 
ರಾಮನಗರ ಜಿಲ್ಲೆ 
ಎಂ . ವಿ . ರಾಜಶೇಖರನ್ 

ಒಟ್ಟು 
11 ) . ಬೆಂಗಳೂರು ನಗರ ಜಿಲ್ಲೆ 
1 | ಡಾ : ದೊಡ್ಡರಂಗೇಗೌಡ 

ವಿ . ಆರ್ . ಸುದರ್ಶನ್ 
3 | ಶ್ರೀನಾಥ್ 

ಡಿ .ಎಸ್ . ವೀರಯ್ಯ 
ಅಬ್ದುಲ್ ಅಜೀಂ 
ಡಾ : ಎಸ್ . ಆರ್ .ಲೀಲಾ 
ಆರ್ . ವಿ . ವೆಂಕಟೇಶ್ 
ವಿಮಲಾಗೌಡ 
ಪ್ರೊ .: ಎಂ . ಆರ್.ದೊರೆಸ್ವಾಮಿ 

ಮೊ : ಡಾ : ಮುಮಾಜ್ ಅಲಿ ಖಾನ್ 
11 | ದಯಾನಂದ 
12 | ವಿ .ಸೋಮಣ್ಣ 
13 | ಲಹರ್ ಸಿಂಗ್ ಸಿರೋಯಾ 


2056000. 00 | 
2056000. 00 | 


889000. 00 
889000.00 


388000.00 
388000.00 


3333000 .00 
3333000 .00 


2056000.00 
2056000. 00 
2056000. 00 
2056000. 00 
2056000 . 00 
2056000. 00 
2056000. 00 
2056000.00 
2056000. 00 
2056000. 00 | 
2056000 . 00 
2056000.00 
2056000.00 | 
26728000.00 


889000. 00 | 
889000. 00 
889000. 00 
889000. 00 
889000.00 
889000. 00 
889000.00 
889000 . 00 
889000. 00 
_ 889000. 00 | 
889000. 00 
889000. 00 

889000. 00 
11557000 . 00 


388000 .00 
388000. 00 
388000 . 00 
388000. 00 
388000. 00 | 
388000 .00 
388000.00 
388000 .00 
388000. 00 
388000. 00 
388000. 00 
388000 .00 
388000. 00 
5044000. 00 


3333000 .00 
3333000. 00 
3333000.00 
3333000.00 
3333000. 00 
3333000 .00 
3333000. 00 
3333000. 00 
3333000. 00 
3333000.00 
3333000.00 
3333000. 00 

3333000.00 
43329000. 00 


10 | 


ఒట్టు 


12 ) 


| 


2056000. 00 
2056000.00 
2056000 . 00 | 
6168000.00 


889000. 00 
889000. 00 
889000. 00 
2667000. 00 


388000 .00 
388000 .00 
388000 . 00 
1164000. 00 


3333000. 00 
3333000 .00 
3333000.00 
9999000 .00 


( 3 


) 


( 13) . 


ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
ಪುಟ್ಟಣ್ಣ 
ರಾಮಚಂದ್ರೇಗೌಡ 
ಇ. ಕೃಷ್ಣಪ್ಪ 

ಒಟ್ಟು | 
ಮೈಸೂರು ಜಿಲ್ಲೆ 
ತೋಂಟದಾರ್ಯ 
ಎಸ್ . ಚಿಕ್ಕಮಾದು 
ಸಿದ್ದರಾಜು 
ಕೆ. ಆರ್ . ಮಲ್ಲಿಕಾರ್ಜುನಪ್ಪ 
ಎಸ್ . ನಾಗರಾಜು 
ಕೆ. ವಿ . ನಾರಾಯಣಸ್ವಾಮಿ 
ಸಿ . ಹೆಚ್ . ವಿಜಯಶಂಕರ 
ಗೋ . ಮಧುಸೂದನ್ 

ఒటు 
ಮಂಡ್ಯ ಜಿಲ್ಲೆ 
ಮರಿತಿಬ್ಬೇಗೌಡ 
ಬಿ . ರಾಮಕೃಷ್ಣ 
ಅಶ್ವತ್ ನಾರಾಯಣ 


2056000. 00 | 
2056000. 00 
2056000.00 | 
2056000. 00 
2056000.00 
2056000 . 00 
2056000. 00 
2056000. 00 | 
16448000 .00 


889000. 00 
889000. 00 
889000. 00 
889000 . 00 
889000 . 00 
889000. 00 
889000. 00 
889000. 00 
7112000 .00 


388000 .00 
388000 .00 
388000. 00 
388000. 00 
388000. 00 
388000 . 00 
388000 . 00 
388000. 00 
3104000 . 00 


3333000.00 
3333000 . 00 
3333000 . 00 
3333000. 00 
3333000. 00 
3333000.00 
3333000. 00 
3333000. 00 
26664000.00 


388000 .00 
388000 . 00 


2 


. 


2056000.00 
2056000. 00 
2056000 . 00 
6168000. 00 


_ 889000 . 00 
889000. 00 
889000. 00 
2667000. 00 


3333000.00 
3333000. 00 
3333000. 00 | 
9999000 .00 


388000. 00 


ఒటు 


1164000.00 


15 ) | ಕೊಡಗು ಜಿಲ್ಲೆ 

ಎಂ . ಸಿ. ನಾಣಯ್ಯ 
| ಟಿ . ಜಾನ್ 


2 


ಟಿ.ಜಾನ್ 


2056000. 00 
2056000. 00 
4112000.00 | 


889000. 00 
889000. 00 
1778000.00 


388000 .00 
388000 .00 
776000. 00 


3333000. 00 
3333000. 00 
6666000 . 00 | 


ಒಟು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


೩೬ ೨೫ 


_ 2056000. 00 
2356000.00 


889000.00 
889000.00 


388000.00 
388000. 00 


3333000 . 00 
3333000.00 


ಒಟ್ಟು | 


ದಕ್ಷಿಣ ಕನ್ನಡ ಜಿಲ್ಲೆ 
ಗಣೇಶ್ ಕಾರ್ಣಿಕ್ 

- 
ಉಡುಪಿ ಜಿಲ್ಲೆ 
ಕೆ . ಪ್ರತಾಪಚಂದ್ರ ಶೆಟ್ಟಿ 
ಡಾ : ವಿ .ಎಸ್. ಆಚಾರ್ಯ 
ಕೋಟಶ್ರೀನಿವಾಸ ಪೂಜಾರಿ 


2056000 . 00 
2056000. 00 
2056000.00 
6168000. 00 


889000.00 
889000 . 00 
889000 . 00 
2667000. 00 


388000. 00 
388000.00 
388000. 00 
1164000. 00 


3333000 .00 
3333000.00 
3333000.00 
9999000 .00 | 


ಒಟ್ಟು 


ಶಿವಮೊಗ್ಗ ಜಿಲ್ಲೆ 
ಡಿ . ಹೆಚ್ . ಶಂಕರಮೂರ್ತಿ 
ಭಾರತಿ ಶೆಟ್ಟಿ 
ಆರ್. ಕೆ . ಸಿದ್ದರಾಮಣ್ಣ 
ಪ್ರೊ . ಪಿ . ವಿ . ಕೃಷ್ಣಭಟ್ 


2056000.00 
2056000.00 
2056000. 00 
2056000 .00 
8224000. 00 


889000.00 
889000. 00 
889000.00 
889000. 00 
3556000 .00 


388000.00 
388000. 00 
388000. 00 
388000. 00 
1552000 .00 


3333000. 00 
3333000. 00 
3333000. 00 
3333000. 00 | 
13332000 .00 


ಒಟ್ಟು | 


ಧಾರವಾಡ ಜಿಲ್ಲೆ 
ವಿಜಯಸಂಕೇಶ್ವರ 
ಮತ್ತಿಕಟ್ಟಿವೀರಣ್ಣ 
ಬಸವರಾಜ ಹೊರಟ್ಟಿ 

ಮೋಹನ್ ಎ , ಲಿಂಬೇಕಾಯಿ 
5 | ಮಾನೆ ಶ್ರೀನಿವಾಸ 


2056000 .00 
2056000. 00 
2056000. 00 
2056000. 00 
2056000. 00 
10280000. 00 


889000. 00 
889000. 00 
889000. 00 
889000. 00 

889000 .00 
4445000. 00 


388000 . 00 | 
388000 . 00 
388000.00 
388000.00 
388000 .00 
1940000.00 


3333000 .00 
3333000. 00 | 
3333000. 00 
3333000.00 
3333000. 00 
16665000.00 


ಒಟ್ಟು | 


20) 


889000. 00 


2056000 .00 
2056000. 00 


388000 .00 
388000 .00 


3333000. 00 
3333000.00 


| 


889000.00 


889000. 00 


| ಹಾವೇರಿ 

ಶಿವರಾಜ ಸಜ್ಜನರ 
| ಓಟು 
ಬಿಜಾಪುರ ಜಿಲ್ಲೆ 
ಅರುಣ ಶಹಾಪುರ 
ಒಟ್ಟು 
ಬಾಗಲಕೋಟೆ ಜಿಲ್ಲೆ 
ಎಸ್ . ಆರ್ ಪಾಟೀಲ್ 
] ಜಿ.ಎಸ್‌ . ನ್ಯಾಮಗೌಡ 
ನಾರಾಯಣ ಸಾ . ಬಾಂಡಗೆ 


2056000. 00 
2056000 .00 


388000 .00 
388000.00 | 


3333000. 00 
3333000. 00 | 


_ 889000. 00 | 


[ 2 


| 


2056000. 00 
2056000. 00 
2056000. 00 
6168000.00 


889000 .00 
889000. 00 

889000 .00 
2667000. 00 


388000.00 
388000.00 
388000 .00 
1164000.00 


3333000 .00 
3333000.00 
3333000. 00 
9999000 .00 | 


23 ) | ಚಿಕ್ಕಮಗಳೂರು ಜಿಲ್ಲೆ 

ಮೋಟಮ್ಮ 
ವೈ . ಎಸ್ . ವಿ . ದತ್ತ 
ಎ . ವಿ . ಗಾಯತ್ರಿ ಶಾಂತೇಗೌಡ 
ಎಂ . ಶ್ರೀನಿವಾಸ್ 
ಒಟ್ಟು 
ಉತ್ತರ ಕನ್ನಡ ಜಿಲ್ಲೆ 
ಘೋಟ್ನಕರ್ ಶ್ರೀಕಾಂತ ಲಕ್ಷಣ 


2056000. 00 
2056000.00 
2056000 . 00 
2056000. 00 
8224000 .00 


889000.00 
889000. 00 
889000.00 
889000. 00 
3556000. 00 


388000 . 00 
388000 . 00 
388000. 00 
388000 . 00 
1552000 . 00 


3333000. 00 
3333000. 00 
3333000 . 00 

3333000. 00 
13332000. 00 


24 ) 


889000.00 


2056000. 00 
2056000.00 


388000. 00 
388000 .00 


3333000 .00 
3333000. 00 


ಒಟ್ಟು 


889000 .00 


ಬೆಳಗಾಂ ಜಿಲ್ಲೆ 
ವೀರಕುಮಾರ್‌ ಅಪಾಸೋ ಪಾಟೀಲ್ 
ಕವಟಗಿ ಮಠ ಮಹಂತೇಶ್ 
| ಮಹಾಂತೇಶ್ ಶಿವಾನಂದ ಕೌಜಲಗಿ | 


2056000. 00 
2056000. 00 
2056000. 00 
6168000 . 00 


889000. 00 
889000. 00 
889000.00 


388000 . 00 
388000. 00 
388000 . 00 
1164000. 00 


3333000. 00 
3333000. 00 
3333000. 00 
9999000 . 00 


3 


ಒಟ್ಟು 


2667000 .00 


ಹಾಸನ ಜಿಲ್ಲೆ 
ಪಟೇಲ್ ಶಿವರಾಂ 


889000. 00 


388000 .00 


3333000 .00 


ಒಟ್ಟು 


2056000.00 

2056000. 00 
154200000.00 


889000.00 
66675000. 00 


388000. 00 
29100000. 00 


3333000.00 
249975000 .00 


ಒಟ್ಟು ಮೊತ್ತ 


ಬಿ . ಚಿಕ್ಕರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ - 1 & 2 , 
ಯೋಜನೆ , ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ 


ಪಿ . ಆರ್. 2559 


೩೬ ೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


ಭಾಗ - ೧ 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ವಿಷಯ : ಶ್ರೀ ಬಸವರಾಜು ವಿ . ವರವಟ್ಟೆ, ನಿರೂಪಣಾಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೀದರ್ , 

ಇವರನ್ನು ಸರ್ಕಾರಿ ಸೇವೆಯಿಂದ ಅಮಾನತ್ತುಗೊಳಿಸುವ ಬಗ್ಗೆ . 
ಓದಲಾಗಿದೆ : ಅಪರ ಪೊಲೀಸ್ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ರವರ ಕಛೇರಿಯ ಪತ್ರ ಸಂಖ್ಯೆ : 

ಲೋಕ್/ ಐಎನ್‌ವಿ( ಜಿ) / ಜಿ /ಸಿಆರ್ - 9 /2011 /ಬೀದರ್‌ ದಿನಾಂಕ : 06 - 08 - 2011. 


ಪ್ರಸ್ತಾವನೆ : 


ಮೇಲೆ ಓದಲಾದ ದಿನಾಂಕ : 06 - 08 - 2011ರ ಅಪರ ಪೊಲೀಸ್ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ರವರ 
ಕಛೇರಿಯ ಪತ್ರದಲ್ಲಿ ಶ್ರೀ ಬಸವರಾಜು ವಿ . ವರವಟ್ಟೆ, ನಿರೂಪಣಾಧಿಕಾರಿಗಳು , ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೀದರ್ ಇವರು ತಮ್ಮ 
ಆದಾಯಕ್ಕಿಂತ ಹೆಚ್ಚಿನ ಸಂಪತ್ತು ಹೊಂದಿರುತ್ತಾರೆ ಎಂಬ ನಂಬಲಾರ್ಹ ಮಾಹಿತಿ ಆಧಾರದ ಮೇಲೆ ಪ್ರಕರಣವನ್ನು ಬೀದ‌ ಕರ್ನಾಟಕ ಪೊಲೀಸ್ 
ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ : 9 /2011 ಕಲಂ 13 (1)( ಇ) ಸಹವಚನ 13( 2 ) ಶಿಷ್ಟಾಚಾರ ನಿರೋಧ ಕಾಯ್ದೆ 1988 ರನ್ವಯ ದಿನಾಂಕ : 
21 - 07 - 2011 ರಂದು ಪ್ರಕರಣವನ್ನು ದಾಖಲಿಸಿಕೊಂಡು ದಿನಾಂಕ : 22 - 07 - 2011 ರಂದು ಅಧಿಕಾರಿ ವಾಸಿಸುತ್ತಿದ್ದ ಮನೆಗೆ ಶೋಧಿಸಲು ದಾಳಿ 
ಮಾಡಲ್ಪಟ್ಟಾಗ ಸ್ಥಿರಾಸ್ತಿಗಳ ಒಟ್ಟು ರೂ . 76 , 29 ,441 ಗಳ ಮೊತ್ತದ ಆಸ್ತಿ ಹೊಂದಿರುವುದು ಪತ್ತೆಯಾಗಿರುತ್ತದೆ ಎಂದು ಮತ್ತು ಪ್ರಾಥಮಿಕ ತನಿಖೆಯಿಂದ 

೦ತ ಹೆಚ್ಚಾಗಿ ಹೊಂದಿರುವ ಅಕ್ರಮ ಆಸ್ತಿಗಳ ಮೌಲ್ಯ ಒಟ್ಟು ರೂ . 58,29 ,441/ - ಆಗಿರುತ್ತದೆ ಎಂದು, ಅಂದರೆ , ಶೇ . 
253.45 % ರಷ್ಟು ಹೆಚ್ಚಿನ ಅಕ್ರಮ ಆಸ್ತಿ ಹೊಂದಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿರುವುದರಿಂದ, ಸದರಿ ಅಧಿಕಾರಿಯನ್ನು ಕೂಡಲೇ 
ಅಮಾನತ್ತಿನಲ್ಲಿಡಲು ಹಾಗೂ ಅವರ ಲೀನ್ ( ಸ್ಥಾನ ) ಬೇರೆಕಡೆಗೆ ವರ್ಗಾಯಿಸುವಂತೆ ಶಿಫಾರಸ್ಸು ಮಾಡಿರುತ್ತಾರೆ. 

ಮಾನ್ಯ ಅಪರ ಪೊಲೀಸ್ ಮಹಾನಿರ್ದೇಶಕರು , ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ರವರ ಶಿಫಾರಸ್ಸನ್ನು ಪರಿಗಣಿಸಿ ಈ ಕೆಳಕಂಡಂತೆ 
ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಮಮಇ 424 ಎಸ್‌ಜೆಡಿ 2011 , ಬೆಂಗಳೂರು, ದಿನಾಂಕ : 18 - 10 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಕಾರಣಗಳ ಹಿನ್ನೆಲೆಯಲ್ಲಿ, ಶ್ರೀ ಬಸವರಾಜು ವಿ . ವರವಟ್ಟೆ, ನಿರೂಪಣಾಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ 
ಅಭಿವೃದ್ಧಿ ಇಲಾಖೆ, ಬೀದರ್, ಇವರನ್ನು ಕರ್ನಾಟಕ ನಾಗರೀಕ ಸೇವಾ ( ಸಿ. ಸಿ. ಎ .) ನಿಯಮಾವಳಿಗಳು 1957ರ ನಿಯಮ 10 (1) ( ಎ) ಮೇರೆಗೆ ಈ 
ಕೂಡಲೇ ಜಾರಿಗೆ ಬರುವಂತೆ ಸೇವೆಯಿಂದ ಅಮಾನತ್ತುಗೊಳಿಸಿ ಆದೇಶಿಸಿದೆ. 

ಶ್ರೀ ಬಸವರಾಜು ವಿ. ವರವಟ್ಟೆ, ನಿರೂಪಣಾಧಿಕಾರಿ, ಇವರ ಲೀನ್ ( ಸ್ನಾನ) ನ್ನು ಬೀದರ್‌ನಲ್ಲಿ ಖಾಲಿ ಇರುವ ಮಹಿಳಾ ಮತ್ತು ಮಕ್ಕಳ 
ಅಭಿವೃದ್ಧಿ ಅಧಿಕಾರಿ ಹುದ್ದೆಗೆ ವರ್ಗಾಯಿಸಲಾಗಿದೆ. 

ಅಮಾನತ್ತಿನ ಅವಧಿಯಲ್ಲಿ ಸದರಿ ಅಧಿಕಾರಿಯು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು 1957ರ ನಿಯಮ 98 (1) ರನ್ವಯ 
ಜೀವನಾಂಶ ಭತ್ಯೆ ಪಡೆಯಲು ಅರ್ಹರಾಗಿರುತ್ತಾರೆ . ಅಲ್ಲದೆ ಅಮಾನತ್ತಿನ ಅವಧಿಯಲ್ಲಿ ಸದರಿ ಅಧಿಕಾರಿಯು ಸಕ್ಷಮ ಪ್ರಾಧಿಕಾರದ ಲಿಖಿತ 
ಅನುಮೋದನೆ ಇಲ್ಲದೆ ಕೇಂದ್ರ ಸ್ಥಾನವನ್ನು ಬಿಡತಕ್ಕದ್ದಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ.ಕಮಲಮ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ - 2 
ಪಿ . ಆರ್ . 2560 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
HEALTH AND FAMILY WELFARE SECRETARIAT 
Sub : Creation of one post of Chief Planning Officer , KHSDRP - reg . 
Read : 1. Govt. Order No. HFW /KHSDRP/Sect/ 1/2006 , dt. 30 - 12 -2006 . 

2. Proceedings of the 25th meeting of the Programme Steering Committee dt. 28 -04-2011. 
Preamble : 

In the Govt. Order read at ( 1) above, approval was accorded to the World Bank assisted Karnataka Health System 
Development and Reform Project (KHSDRP ) at a cost of US $ 206 .48 million (Rs. 897 .79 crores) and sanction was accorded for the 
staff strength with the required budget. The posts sanctioned include 2 posts of Deputy Project Administrator (DPA) in the scale of 
12800-14720 ( now revised to Rs . 24450 - 31800). 

KHSDRP is being implemented from January 11, 2007 till March 31, 2012 . The Project s main objective is to increase the 
utilisation of essential curative and public health services particularly in underserved areas and among vulnerable groups. In the 
proceedings of the 25 " meeting of the Project Steering Committee read at (2 ) above , decision has been taken to seek extension of 
the Project period upto 31 -03 - 2015 . 

The post of DPA , though created for planning, implementation and monitoring of the Project, has remained vacant for quite 
some time due to non - availability of departmental officers . 

Of late, KHSDRP has become part of a larger system improvement process lead by National Rural Health Mission (NRHM ), 
Since the impact of the Project is being felt now and gaining momentum , decision has been taken to seek extension of the Project. 
New initiatives taken up under the Project has been yielding results and there is a need to expand the scope of such activities to the 
rest of the State . 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೫, ೨೦೧೧ 


೩೬೨೭ 


For efficient planning, implementation and monitoring of the Project, it is considered necessary to create a post of Chief 
Planning Officer (CPO ) in the Project, co -terminus with the Project, to be filled by a Karnataka Administrative Service Selection 
Grade Officer with pay scale of Rs. 24450 -31800. 

The approval for the above has been obtained by the Chief Secretary , Government of Karnataka and Chairman , Project 
Governing Board , KHSDRP pending ratification by the Project Governing Board . 
Hence , the following order. 

GOVERNMENT ORDER NO . KHSDRP /EST( 1) 10 /2011 - 12 , BANGALORE , DATED 15 -10 - 2011. 
Under the circumstances mentioned in the preamble , Government is pleased to create one post of Chief Planning Officer 
(CPO ) in the Project, co -terminus with the Project, to be filled by a Karnataka Administrative Service Selection Grade Officer with 
pay Scale of Rs . 24450 - 31800 . 

By Order and in the name of the Governor ofKarnataka , 

M .Shashidhar 

Deputy Secretary to Govt . 
P . R . No . 2561 

KHSDRP 
Health and Family Welfare Department. 


ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ವಿಷಯ : ಮೈಸೂರು ನಗರದಲ್ಲಿ ದಿನಾಂಕ : 08 - 06 -2011ರಂದು ಕಾಡಾನೆಗಳು ದಾಳಿ ನಡೆಸಿದ ಸಂಬಂಧ ಉಂಟಾದ 

ಜಾನುವಾರು ನಷ್ಟಕ್ಕೆ ಪರಿಹಾರ ನೀಡುವ ಬಗ್ಗೆ ಆದೇಶ. 
ಒದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಅಪಜೀ 143 ಎಫ್‌ಡಬ್ಲೂಎಲ್ 2010 , ದಿನಾಂಕ : 30 - 04 - 2011. 

2. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ವನ್ಯಜೀವಿ) ಬೆಂಗಳೂರು ಇವರ ಪತ್ರ ಸಂಖ್ಯೆ : 

ಸಿ2/ ಸಿಡಬ್ಲ್ಯೂಎಲ್/ ಸಿಆರ್/2011 - 12 ದಿನಾಂಕ : 29 - 07 - 2011 . 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ದಿನಾಂಕ : 30 - 04 - 2011ರ ಸರ್ಕಾರಿ ಆದೇಶದಲ್ಲಿ ರಾಜ್ಯದಲ್ಲಿ ವನ್ಯ ಪ್ರಾಣಿಗಳ ಹಾವಳಿಯಿಂದ ಉಂಟಾಗುವ 
ಬೆಳೆ ನಾಶ, ಮಾನವನ ಪ್ರಾಣ ಹಾನಿ, ಸಾಕು ಪ್ರಾಣಿಗಳ ಹಾನಿ, ಶಾಶ್ವತ ಅಂಗವಿಕಲತೆ, ಗಾಯಗೊಂಡವರಿಗೆ ಹಾಗೂ ಆಸ್ತಿಪಾಸ್ತಿ ನಷಕ್ಕೆ ಪರಿಹಾರ 
ಮೊತ್ತವನ್ನು ಮಂಜೂರು ಮಾಡಲು ಆದೇಶಿಸಿದೆ. 
2. ಮೇಲೆ (2) ರಲ್ಲಿ ಓದಲಾದ ದಿನಾಂಕ : 29 - 07 - 2011ರ ಪತ್ರದಲ್ಲಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ವನ್ಯಜೀವಿ) ಇವರು 
ಮೈಸೂರು ನಗರದಲ್ಲಿ ದಿನಾಂಕ : 08 - 06 - 2011 ರಂದು ಎರಡು ಕಾಡಾನೆಗಳು ಆಕಸ್ಮಿಕವಾಗಿ ಏಕಾಏಕಿ ದಾಳಿ ನಡೆಸಿ ಒಬ್ಬ ವ್ಯಕ್ತಿ ಮತ್ತು ಮೂರು 
ಆಕಳುಗಳು ಸಾವಿಗೀಡಾಗಿವೆಯೆಂದು ಹಾಗೂ ಒಂದು ಆಕಳು ಗಾಯಗೊಂಡಿದೆಯೆಂದು ವರದಿ ಮಾಡುತ್ತಾ ಮೃತ ವ್ಯಕ್ತಿಗೆ ರೂ . 5.00/ - ಲಕ್ಷಗಳು 
ಪರಿಹಾರ ಪಾವತಿ ಮಾಡಲಾಗಿದೆಯೆಂದು ಹಾಗೂ ಪ್ರತಿ ಆಕಳಿಗೆ ರೂ . 3000 /- ರಂತೆ ಪರಿಹಾರ ಧನವನ್ನು ಮಂಜೂರು ಮಾಡಲಾಗಿತ್ತೆಂದೂ ತಿಳಿಸಿ 
ಇದನ್ನು ಸಂತ್ರಸ್ಥರು ತಿರಸ್ಕರಿಸಿದ ಪ್ರಯುಕ್ತ ಮೃತಪಟ್ಟಿರುವ ಆಕಳುಗಳ ಮಾಲೀಕರುಗಳಿಗೆ ಕ್ರಮವಾಗಿ ರೂ . 15 ,000/- , ರೂ . 12 ,500 /- ಮತ್ತು ರೂ . 
17 ,500 / - ಗಳನ್ನು ಹಾಗೂ ಗಾಯಗೊಂಡ ಆಕಳಿಗೆ ರೂ . 5 , 000 / - ಗಳ ಪರಿಹಾರ ಧನವನ್ನು ಮಂಜೂರು ಮಾಡಲು ಆದೇಶ ನೀಡುವಂತೆ 
ಸರ್ಕಾರವನ್ನು ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಲಾಯಿತು. ಆದ್ದರಿಂದ ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಅಪಜೀ 253 ಎಫ್‌ಡಬ್ಲೂಎಲ್ 2011, ಬೆಂಗಳೂರು, ದಿನಾಂಕ : 17 -10 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದಾಗಿ ಮೈಸೂರು ನಗರದಲ್ಲಿ ದಿನಾಂಕ : 08 - 06 - 2011 ರಂದು ಎರಡು ಕಾಡಾನೆಗಳ 
ದಾಳಿಯಿಂದ ಉಂಟಾದ ಸಾಕು ಪ್ರಾಣಿಗಳ ಹಾನಿಗೆ ಈ ಕೆಳಕಂಡಂತೆ ಅವುಗಳ ಮಾಲೀಕರುಗಳಿಗೆ ಪರಿಹಾರ ಧನವನ್ನು ನೀಡಲು ಇದೊಂದು ವಿಶೇಷ 
ಪ್ರಕರಣವೆಂದು ಪರಿಗಣಿಸಿ ಸರ್ಕಾರದ ಮಂಜೂರಾತಿಯನ್ನು ನೀಡಲಾಗಿದೆ. 
ಕ್ರ . ಸಂ . ಅರ್ಜಿದಾರರ ಹೆಸರು (ಶ್ರೀಯುತರು) 

ಸತ್ತ ಹಾಗೂ ಗಾಯಗೊಂಡ ನೀಡಲು ಮಂಜೂರು ಮಾಡಿದ 
ಜಾನುವಾರು ವಿವರ 

ಪರಿಹಾರ ಮೊತ್ತ ( ರೂ . ಗಳಲ್ಲಿ) 
ಎನ್. ಕೃಷ್ಣಪ್ಪ ಬಿನ್ ನಂಜಯ್ಯ , ದೇವರಾಜ ಮೊಹಲ್ಲಾ 

ಸೀಮೆ ಹಸು - 1 ಸತಿದೆ 

15 ,000/ 
ಮಹದೇವ ಬಿನ್ ಲೇ . ಶಿವಣ್ಣ 

ಸೀಮೆ ಹಸು - 1 ಸತಿದೆ 

12 ,500 / 
ಸತೀಶ್ ಬಿನ್ ನಾಗಣ್ಣ , ತಿಲಕನಗರ, ಮೈಸೂರು 

ಸೀಮೆ ಹಸು - 1 ಸತ್ತಿದೆ 

17 ,500 / 
ಮಹದೇವ ಬಿನ್ ಚನ್ನಶೆಟ್ಟಿ 

ಸೀಮೆ ಹಸು - 1 

3,000 / 
ತಿಲಕನಗರ, ಮೈಸೂರು 

ಗಾಯಗೊಂಡಿದೆ 
2 . ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ : ಆಇ 1074 ವೆಚ್ಚ- 5 /2011 ದಿನಾಂಕ : 08 - 09 - 2011ರ 
ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಉಮಾದೇವಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ) 
ಪಿ . ಆರ್ . 2562 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 


3 . 


೩೬ ೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


ಭಾಗ - ೧ 


ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಸರ್ಕಾರದ ನಿರ್ಣಯಗಳನ್ನು ಜಾರಿಗೊಳಿಸುವ ಸಲುವಾಗಿ ಸರ್ಕಾರಿ ಆದೇಶ ಇತ್ಯಾದಿಗಳನ್ನು ಆನ್ ಲೈನ್ ಮೂಲಕ 

ತಯಾರಿಸಲು ಅನುಮೋದಿಸಲು, ದೃಢೀಕರಿಸಲು ಮತ್ತು ಹೊರಡಿಸಲು ದಿನಾಂಕ: 29.08.2011ರ ಆದೇಶ ಸಂಖ್ಯೆ : 
ಸಿಆಸುಇ 90 ಇಆಇ 2009 ( ಭಾಗ -1) ರನ್ವಯ ನಿಗದಿಪಡಿಸಿದ ವ್ಯವಸ್ಥೆಯನ್ನು ಜಾರಿಗೊಳಿಸುವ ಸಲುವಾಗಿ 
ಇ - ಆಡಳಿತ ಕೇಂದ್ರ, ಬೆಂಗಳೂರು, ವನ್ನು ಜಾರಿಗೊಳಿಸುವ ಸಂಸ್ಥೆ (implementing agency) ಯನ್ನಾಗಿ 

ಗೊತ್ತುಪಡಿಸುವ ಬಗ್ಗೆ 
ಓದಲಾಗಿದೆ : ದಿನಾಂಕ: 29.08.2011ರ ಆದೇಶ ಸಂಖ್ಯೆ: ಸಿಆಸುಇ 90 ಇಆಇ 2009 ( ಭಾಗ -1) 


20 


ಪ್ರಸ್ತಾವನೆ: 

1. ಮೇಲೆ (1) ರಲ್ಲಿ ಓದಲಾದ ದಿನಾಂಕ: 29.08.2011ರ ಆದೇಶದನ್ವಯ ಈ ಕೆಳಗೆ ಉದ್ದರಿಸಿದಂತೆ ಆದೇಶಿಸಲಾಗಿದೆ. 
“( ಎ ) ಸರ್ಕಾರದ ನಿರ್ಣಯಗಳನ್ನು ಸಂಬಂಧಿಸಿದವರಿಗೆ ತಿಳಿಸುವ ಹಾಗೂ ಅವುಗಳನ್ನು ಜಾರಿಗೊಳಿಸುವ ಸಲುವಾಗಿ ಸರ್ಕಾರಿ ಆದೇಶ, 

ಸುತ್ತೋಲೆ, ಅಧಿಕೃತ ಜ್ಞಾಪನ, ಅಧಿಸೂಚನೆ ಇತ್ಯಾದಿಗಳನ್ನು ಡಿಜಿಟಲ್ (ಆನ್‌ಲೈನ್) ರೂಪದಲ್ಲಿ ತಯಾರಿಸುವ, ಅನುಮೋದಿಸುವ, 
ದೃಢೀಕರಿಸುವ ಹಾಗೂ ಅವುಗಳನ್ನು ಕರ್ನಾಟಕ ಸರ್ಕಾರ ( ವ್ಯವಹಾರ ನಿರ್ವಹಣೆ) ನಿಯಮಗಳು, 1977ರ ನಿಯಮ 19ನ್ನು , 
ಕರ್ನಾಟಕ ಸರ್ಕಾರ ಸಚಿವಾಲಯದ ಕಛೇರಿ ಕಾರ್ಯ ವಿಧಾನ ಕೈಪಿಡಿ ( ಪರಿಷ್ಕೃತ) 2005ರ ಕಂಡಿಕೆ 92 ಮತ್ತು 93ಗಳೊಂದಿಗೆ 
ಓದಿಕೊಂಡಂತೆ, ಇವುಗಳನ್ವಯ ದೃಢೀಕರಿಸಲು ಅಧಿಕಾರ ಹೊಂದಿದ ಅಧಿಕಾರಿ / ಸಿಬ್ಬಂದಿಯ ಡಿಜಿಟಲ್ ಸಹಿಯ ಮೇರೆಗೆ 
ವೆಬ್‌ಸೈಟ್‌ನಲ್ಲಿ ಹಾಕುವ ಮೂಲಕ ಹೊರಡಿಸುವ ವಾಡಿಕೆಯನ್ನು ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿ ಜಾರಿಗೆ ತರತಕ್ಕದ್ದು . 

ಮತ್ತು 
( ಬಿ) ಮೇಲಿನ ( ಎ) ರಲ್ಲಿ ನಮೂದಿಸಿದ ವಾಡಿಕೆಯನ್ನು ಕರ್ನಾಟಕ ಸರ್ಕಾರ ಸಚಿವಾಲಯದ ಎಲ್ಲಾ ಇಲಾಖೆಗಳು ಸಂಪೂರ್ಣವಾಗಿ 

ಮತ್ತು ತೃಪ್ತಿಕರವಾಗಿ ಅಳವಡಿಸಿ ಜಾರಿಗೊಳಿಸುವವರೆಗೆ ಸದರಿ ಸಂವಾದಗಳನ್ನು ಕಾಗದ ರೂಪದಲ್ಲಿ ತಯಾರಿಸುವ, 
ಅನುಮೋದಿಸುವ, ದೃಢೀಕರಿಸುವ ಮತ್ತು ಹೊರಡಿಸುವ ವಾಡಿಕೆಯನ್ನು ಏಕಕಾಲಕ್ಕೆ ಮುಂದುವರೆಸುತ್ತಾ, ಅದಾದ ನಂತರ ಆ 

ವಾಡಿಕೆಯನ್ನು ನಿಲ್ಲಿಸತಕ್ಕದ್ದು. 

ಸರ್ಕಾರದ ಎಲ್ಲಾ ಪ್ರಧಾನ ಕಾರ್ಯದರ್ಶಿ /ಕಾರ್ಯದರ್ಶಿಯವರು ಈ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದನ್ನು ಖಚಿತ 
ಪಡಿಸಿಕೊಳ್ಳತಕ್ಕದ್ದು. 

2 . ಮೇಲೆ (1) ರಲ್ಲಿ ಓದಲಾದ ದಿನಾಂಕ : 29.08.2011ರ ಆದೇಶವನ್ನು ಜಾರಿಗೊಳಿಸುವ ಸಲುವಾಗಿ ಜಾರಿಗೊಳಿಸುವ ಸಂಸ್ಥೆ 
(implementing agency) ಯನ್ನು ಗೊತ್ತುಪಡಿಸುವ ವಿಷಯವನ್ನು ಸರ್ಕಾರ ಪರಿಶೀಲಿಸಿದೆ. ಅದರಂತೆ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 90 ಇಆಇ 2009 ( ಭಾಗ - 1), ಬೆಂಗಳೂರು ದಿನಾಂಕ : 18ನೇ ಅಕ್ಟೋಬರ್ 2011 

3. ಮೇಲೆ ವಿವರಿಸಿದ ಹಿನ್ನೆಲೆಯಲ್ಲಿ, ಮೇಲೆ (1)ರಲ್ಲಿ ಓದಲಾದ ದಿನಾಂಕ: 29.08. 2011ರ ಆದೇಶವನ್ನು ಜಾರಿಗೊಳಿಸುವ ಸಲುವಾಗಿ, 
ಸರ್ಕಾರವು, ಇ - ಆಡಳಿತ ಕೇಂದ್ರ, ಬೆಂಗಳೂರು, ವನ್ನು ಜಾರಿಗೊಳಿಸುವ ಸಂಸ್ಥೆ (implementing agencyಯನ್ನಾಗಿ ಈ ಮೂಲಕ ಗೊತ್ತುಪಡಿಸಿದೆ. 

4. ಮೇಲೆ (1) ರಲ್ಲಿ ಓದಲಾದ ದಿನಾಂಕ: 29 .08.2011ರ ಆದೇಶದ ಉದ್ದೇಶಕ್ಕಾಗಿ ಅಗತ್ಯ ತಾಂತ್ರಿಕ ನೆರವನ್ನು ಸದರಿ ಜಾರಿಗೊಳಿಸುವ 
ಸಂಸ್ಥೆ (implementing agency) ಯಿಂದ ಪಡೆಯಬಹುದಾಗಿದೆ. ಉದಾಹರಣೆಗೆ , ಸಂಬಂಧಪಟ್ಟ ಅಧಿಕಾರಿ/ ಸಿಬ್ಬಂದಿಗಳಿಗೆ ಡಿಜಿಟಲ್ ಸಹಿಯ ಪ್ರಮಾಣ 
ಪತ್ರಗಳು / ಇ -ಟೋಕನ್‌ಗಳನ್ನು ನೀಡಬೇಕಾಗಿದ್ದು, ಅವುಗಳನ್ನು ಆ ಸಂಸ್ಥೆಯಿಂದ ಪಡೆಯಲು ಸರ್ಕಾರದ ಎಲ್ಲಾ ಪ್ರಧಾನ ಕಾರ್ಯದರ್ಶಿ / 
ಕಾರ್ಯದರ್ಶಿಯವರು ಕ್ರಮ ತೆಗೆದುಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಿ. ಬಿ. ಬ್ರಹ್ಮಪ್ರಸಾದ್ 

ಪೀಠಾಧಿಕಾರಿ -1 
ಪಿ . ಆರ್ . 2563 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

( ಇ - ಆಡಳಿತ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಶ್ರೀ ಬಿ. ಶಿವಶಂಕರ್, ಮುಖ್ಯ ಇಂಜಿನಿಯರ್ ಇವರ ವಿರುದ್ಧ ದಾಖಲಾದ ಅಕ್ರಮ ಆಸ್ತಿ ಹೊಂದಿರುವ ಪ್ರಕರಣದಲ್ಲಿ 

ಅಭಿಯೋಜನಾ ಮಂಜೂರಾತಿ ಕುರಿತು. 
ಉಲ್ಲೇಖ : 1) ಹೆಚ್ಚುವರಿ ಪೊಲೀಸ್ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ ಇವರ ಪತ್ರ ಸಂಖ್ಯೆ:ಲೋಕ್/ಐಎನ್‌ವಿ 

( ಜಿ)/ಸಿಟಿ ಕ್ರೈಂ 83 /2008 ದಿನಾಂಕ: 27 - 09 - 2010 . 
2) ತನಿಖಾಧಿಕಾರಿಯವರ ವರದಿ ದಿನಾಂಕ: 02.09. 2010. 

3) ಶ್ರೀ ಬಿ . ಶಿವಶಂಕರ್, ಮುಖ್ಯ ಇಂಜಿನಿಯರ್ ಇವರ ಮನವಿ ದಿನಾಂಕ: 02.12.2010 ಮತ್ತು 19 . 01 .2011 . 
ಪ್ರಸ್ತಾವನೆ : 

ಶ್ರೀ ಬಿ. ಶಿವಶಂಕರ್, ಮುಖ್ಯ ಇಂಜಿನಿಯರ್ ಇವರ ವಿರುದ್ದ ಅಕ್ರಮ ಆಸ್ತಿ ಕುರಿತಂತೆ ದಿನಾಂಕ: 02 .09 .2010 ರಂದು ತನಿಖಾಧಿಕಾರಿಗಳು 
ಅಂತಿಮ ವರದಿ ಸಲ್ಲಿಸಿದ್ದು , ದಿನಾಂಕ: 08.11.1985 ರಿಂದ ದಿನಾಂಕ: 29 .11 . 2008 ರವರೆಗೆ ಪರಿಶೀಲನಾ ಅವಧಿಯಲ್ಲಿ ಒಟ್ಟು ರೂ . 
1,32 ,84 ,776.00ಗಳ ಆಸ್ತಿಯನ್ನು ಹೊಂದಿದ್ದು, ಆ ಅವಧಿಯಲ್ಲಿ ಆರೋಪಿತರು ತಮ್ಮ ಮತ್ತು ತಮ್ಮ ಕುಟುಂಬದ ಸದಸ್ಯರಿಗಾಗಿ ಮಾಡಿರುವ ಒಟ್ಟು 
ಖರ್ಚು ರೂ . 1,01, 00842.52 ಗಳಾಗಿದ್ದು ಆರೋಪಿತರು ಪರಿಶೀಲನಾ ಅವಧಿಯಲ್ಲಿ ಎಲ್ಲಾ ಬಲ್ಲ ಮೂಲಗಳಿಂದ ಗಳಿಸಿರುವ ಆದಾಯವು ಒಟ್ಟು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


೩೬೨೯ 


ರೂ . 52 ,83,865. 39 ಗಳಾಗಿರುತ್ತದೆ. ಆರೋಪಿತರ ಆಸ್ತಿ ಮತ್ತು ಖರ್ಚಿನ ಒಟ್ಟು ಮೊತ್ತ ರೂ . 2 , 33 , 85, 619 .42 ಗಳಾಗಿದ್ದು ಹೆಚ್ಚಿನ ಪ್ರಮಾಣ ಅಕ್ರಮ 
ಆಸ್ತಿಯ ಒಟ್ಟು ಮೊತ್ತ ರೂ . 1,76,01,754.03 ಗಳಾಗಿರುತ್ತದೆ. ಇದರಿಂದಾಗಿ ಆರೋಪಿತರು ತಮ್ಮ ಎಲ್ಲಾ ಬಲ್ಲ ಮೂಲಗಳ ಆದಾಯಕ್ಕಿಂತಲೂ ಶೇಕಡ 
304. 33ರಷ್ಟು ಹೆಚ್ಚಿನ ಪ್ರಮಾಣ ಅಕ್ರಮ ಆಸ್ತಿಯನ್ನು ಹೊಂದಿರುತ್ತಾರೆಂದು ಆರೋಪಿತ ಅಧಿಕಾರಿಯವರು ಯಾವುದೇ ತೃಪ್ತಿಕರವಾದ ವಿವರಣೆ ಹಾಗೂ 
ಲೆಕ್ಕವನ್ನು ನೀಡಿಲ್ಲವೆಂದು ಭ್ರಷ್ಟಾಚಾರ ನಿಯಂತ್ರಣ ಕಾಯಿದೆ 1988ರ ಕಲಂ 13(1)( ಇ) ಸಹವಾಚನ 13 ( 2) ರಡಿಯಲ್ಲಿ ಎಸಗಿರುವ ಶಿಕ್ಷಾರ್ಹ 
ಅಪರಾಧವೆಂದು ತಿಳಿಸಿ ಅವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ ಒಳಪಡಿಸಲು ಸಕ್ಷಮ ಪ್ರಾಧಿಕಾರದಿಂದ 
ಅನುಮತಿ ನೀಡುವಂತೆ ಹಾಗೂ ಭ್ರಷ್ಟಾಚಾರ ನಿಯಂತ್ರಣ ಕಾಯಿದೆ 1988 ಕಲಂ 13(1) ( ಇ) ಸಹವಾಚನ ಕಲಂ 13( 2) ರಲ್ಲಿ ಎಸಗಿರುವ ಅಪರಾಧಕ್ಕಾಗಿ 
ಭ್ರಷ್ಟಾಚಾರ ನಿಯಂತ್ರಣ ಕಾಯಿದೆ 1988 ಕಲಂ 19ರನ್ವಯ ಅಭಿಯೋಜನಾ ಮಂಜೂರಾತಿ ಕೋರಲಾಗಿದೆ. 

ಆರೋಪಿತ ಅಧಿಕಾರಿಯವರು ದಿನಾಂಕ: 09 - 04 - 2008 ರಂದು ಸರ್ಕಾರಕ್ಕೆ ಸಲ್ಲಿಸಿರುವ ಆಸ್ತಿ ಮತ್ತು ಋಣ ಪಟ್ಟಿಯ ವಿವರವನ್ನು 
ಲೋಕಾಯುಕ್ತರು ದಿನಾಂಕ: 28 - 06 - 2008 ರಂದು ಪಡೆದುಕೊಂಡಿದ್ದು ಅದರನ್ವಯ ವಿವರಗಳು ಈ ಮುಂದಿನಂತಿವೆ ಎಂದು ತಮ್ಮ ತನಿಖಾ 
ವರದಿಯಲ್ಲಿ ತಿಳಿಸಲಾಗಿದೆ. 
ಸ್ಥಿರ ಆಸ್ತಿಗಳ ವಿವರಗಳು: 

ಬೆಂಗಳೂರು ಗ್ರಾಮಾಂತರ ರಾಮನಗರ, ಕನಕಪುರ ತೋಟಹಳ್ಳಿ ಗ್ರಾಮದಲ್ಲಿ 6 ಎಕರೆ ಜಮೀನು ವಾಸದ ಕಟ್ಟಡಗಳು, ಎರಡು 

ನಿವೇಶನಗಳು ತಮ್ಮ ತಂದೆ ಶ್ರೀ ಟಿ .ಕೆ. ಬಸವರಾಜ್‌ರವರಿಗೆ ಪಿತ್ರಾರ್ಜಿತವಾಗಿ ಬಂದಿರುವುದಾಗಿ ನಮೂದಿಸಿರುತ್ತಾರೆ. 
2) ಬೆಂಗಳೂರು ಗ್ರಾಮಾಂತರ , ಬೆಂಗಳೂರು ಕಗ್ಗಲಿಪುರ ಇಲ್ಲಿ ಆರೋಪಿತರ ತಂದೆ ಟಿ.ಕೆ. ಬಸವರಾಜ್ ರವರು ನಿವೇಶನವನ್ನು ತಮ್ಮ 

ಸರ್ಕಾರಿ ಸೇವೆಯ ಸಂಪಾದನೆಯಿಂದ ಹೊಂದಿರುವುದಾಗಿ, 
3) ಲಿಟಲ್ ಇಂಗ್ಲೆಂಡ್ ಹೊಸೂರು ಹತ್ತಿರ ಅರ್ಧ ಎಕರೆ ರೂ . 3.00 ಲಕ್ಷ ತಂದೆ ಬಸವರಾಜ್ ಹೆಸರಿನಲ್ಲಿರುತ್ತದೆ. 

ಲಿಟಲ್ ಇಂಗ್ಲೆಂಡ್ ವೈಟ್‌ಫೀಡ್ 60X40 ನಿವೇಶನ ರೂ . 1.80 ಲಕ್ಷ ಪ್ರತಿ ತಿಂಗಳು ರೂ . 3,000/- ತಂದೆಯವರು 6 /97 ರಿಂದ 
60 ತಿಂಗಳು ಪಾವತಿಸಿರುತ್ತಾರೆ . 
ಗಂಗೋತ್ರಿ ಬಡಾವಣೆ 1ನೇ ಹಂತ ಮೈಸೂರಿನಲ್ಲಿ ನಿವೇಶನ 200 ನ್ನು ರೂ . 5 ,40,000 /- ಗಳಿಗೆ ಆರೋಪಿತ ಹೆಸರಿನಲ್ಲಿ 
ಖರೀದಿಸಿರುತ್ತೆ, ಆರೋಪಿತರು ರೂ . 5 ,47,668/ - ಜಮಾ ಮಾಡಿ ರೂ . 4,26,165/ - ಒಟ್ಟು ರೂ . 9 ,73,833/ - ಇವರ ಪತ್ನಿ ರೂ . 

4,65 ,255 / 
6) ಅಂಜನಾಪುರ ನಿವೇಶನ ಬೆಂಗಳೂರು ರೂ . 3 ,74 ,646/ - ಇದು ಬಸವರಾಜ್ ಇವರು ತುಂಬ ದಿನದಿಂದ ಗಳಿಸಿದ ಆದಾಯ. 
ಚರಾಸ್ತಿಗಳ ವಿವರಗಳು: 
1) ಚಿನ್ನ 920 ಗ್ರಾಂ ಮೌಲ್ಯ ರೂ . 8,80,000 - 00 . 
2) ಬೆಳ್ಳಿ 5000 ಗ್ರಾಂ ಮೌಲ್ಯ ರೂ . 1,18,000 - 00 ಇವುಗಳು ಮದುವೆಯ ಸಮಯದಲ್ಲಿ ಪತ್ನಿಗೆ ಸ್ತ್ರೀಧರ್ಮವಾಗಿ ಕೊಟ್ಟಿರುವುದಾಗಿ 

ಮತ್ತು ಮಗನ ನಾಮಕರಣ ಹಾಗೂ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಉಡುಗೊರೆಯಾಗಿ ಬಂದಿರುವುದಾಗಿ ತಿಳಿಸಲಾಗಿದೆ. 
3) 75 ಗ್ರಾಂ ಮೌಲ್ಯದ ಬಂಗಾರದ ಆಭರಣಗಳು ರೂ . 72,000 - 00 ಉಡುಗೊರೆಯಾಗಿ ಬಂದವುಗಳಾಗಿವೆ . 
4) ಗೃಹೋಪಯೋಗಿ ವಸ್ತುಗಳು 1) ಫಿಲಿಪ್ ಕಲರ್ ಟಿ. ವಿ. ಬೆಲೆ ರೂ . 10 ,000/-, 2) ಗೋದ್ರೆಜ್ ರೆಫ್ರಿಜರೇಟರ್ ರೂ . 7,000/ - 3) 

ಐ .ಎಫ್. ಬಿ. ವಾಷಿಂಗ್ ಮಿಷನ್ ರೂ . 15,000 /- 4) ನ್ಯಾಷನಲ್ ಟು - ಇನ್ - ಒನ್ ಟೇಪ್‌ರೆಕಾರ್ಡರ್ ರೂ . 3, 000 /- 5) ಶಾಫ್ 
ವಿಡಿಯೋ ಕ್ಯಾಸೆಟ್ ರೆಕಾರ್ಡ‌್ರ ರೂ . 11 ,000/- 6) ಯುರೇಕಾ ವಾಟರ್ ಫಿಲ್ಟರ್ ರೂ . 4 ,000/- 7) ಡೈನಿಂಗ್ ಟೇಬಲ್ ರೂ . 
3,000 /- 8) ಟೀಕ್ ಮರದ ಸೋಫಾ ಸೆಟ್ ರೂ . 6,000 /- 9) ಮರದ ಮಂಚಗಳು ರೂ . 10,000 /- , 10) ದಿನಬಳಕೆಯ 
ಸ್ಟೀಲ್ ಪಾತ್ರೆಗಳು ರೂ . 10 ,000/ - 11 ) ಗಾತ್ರೇಜ್ ಅಲ್ಟ್ರ ಗಳು ರೂ . 6, 000 / - 12 ) ಫಿಲಿಪ್ ಟು - ಇನ್ - ಒನ್ ರೆಕಾರ್ಡರ್ ರೂ . 
8,000 /- ಇವುಗಳು ಎಲ್ಲವನ್ನು ವಿವಾಹದ ವಾರ್ಷಿಕ ಸಂದರ್ಭದಲ್ಲಿ ತಂದೆಯಿಂದ ಪಡೆದಿರುವುದಾಗಿ ನಮೂದಿಸಲಾಗಿದೆ. 

ಅಂಬಾಸಿಡರ್ ಕಾರು ಸಿಟಿಎಕ್ಸ್ - 3933 ಬೆಲೆ ರೂ . 75 ,000 /- 31.03.2000ರಲ್ಲಿ ತಂದೆಯವರು ಉಡುಗೊರೆಯಾಗಿ ನೀಡಿದ್ದು. 
6) ಗ್ಯಾಸ್ ಅಥಾರಿಟಿಯಾಫ್ ಇಂಡಿಯಾ ಷೇರು 2004 - 00, ವಿಜಯಾ ಬ್ಯಾಂಕ್ ಷೇರು 4,800 /- ,ಎನ್.ಎಸ್. ಸಿ . 8,000/- , ಐಸಿಐಸಿ 

ಸೆಪ್ಪಿ ಬಾಂಡ್ 5 ,000 / -, ಯುಲಿಫ್ ರೂ . 52 ,500 /- , ರಿಲಾಯನ್ಸ್ ಪವರ್ ರೂ . 7,310 / -, ಯುಟಿಐ ಲೈಫ್ ಸ್ಟೈಲ್ 
ಫಂಡ್ಸ್ಗೋಥ್ 10.00 ಲಕ್ಷ, ಇಂಡಿಯಾ ಬುಲ್ ಸೆಕ್ಯೂರಿಟಿ 513.02 , ರಿಲಾಯನ್ಸ್ ಡೈವರ್ಸಿ ಫಂಡ್ಸ್ 50,000 /- , ಡಿಎಸ್‌ಪಿ 
ಮೂಚಿಯಲ್ ಫಂಡ್ 50,000/ - ಫಿಡಿಟಿಲಿ ಇಕ್ವಿಟಿ ಮೂಚಿಯಲ್ ಫಂಡ್ 50 ,000 /- , ಹೆಚ್‌ಡಿಎಫ್ಸಿ ಮೂಚಿಯಲ್ ಫಂಡ್ 
50 ,000 /- , ಐಸಿಐಸಿ ಎಸ್. ಬಿ . ಖಾತೆ ನಂ . 15201000140 ನಲ್ಲಿ ರೂ . 14660.47., ಎಸ್‌ಬಿಐ ಎಸ್. ಬಿ . ಖಾತೆ ನಂ . 
10366322008 ಪರ್ಸನಲ್ ಬ್ಯಾಂಕಿಂಗ್ 2,92, 983.87., ಎಸ್. ಬಿ . 30186731014 ಅಳಮಟ್ಟಿ 18395 .00., ಸಿಂಡಿಕೇಟ್ ಬ್ಯಾಂಕ್ 
33466ರಲ್ಲಿ 1047.64., ಹೆಚ್‌ಡಿಎಫ್ಸಿ ಎಸ್. ಬಿ. ಅಕೌಂಟ್ 0651330004160 ರಲ್ಲಿ 23,364.44., ಕ್ಯಾಷ್ ಇನ್ ಹ್ಯಾಂಡ್ ರೂ . 

1199 . 00 . 
ಪತ್ನಿ ಪುಷ್ಪಲತಾರವರ ಹೆಸರಿನಲ್ಲಿ 
1) ಐಸಿಐಸಿಐ ಸೇಫೈ ಬ್ಯಾಂಡ್ 10,000 . 00 ಇವೆಲ್ಲವನ್ನೂ ತಮ್ಮ ಪತ್ನಿ ಟೈಲರಿಂಗ್ ಪೈಂಟ್ ಇತರೆ ಉದ್ಯೋಗದಿಂದ ಗಳಿಸಿದ್ದಾಗಿ 

ತಿಳಿಸಲಾಗಿದೆ. 

ವರ್ತ್ವೈಲ್ ಸೆಟ್ ಲೈಟ್ ಕಂಪನಿ ಪಿ .ಎಲ್. ರೂ . 1,00,000/ 
3) ಜೆಟ್ ಏರ್ ವೇ ಷೇರ್ 28 ರೂ . 15 ,400/ 

ಟಾಟಾ ಡಿವಿಡೆಂಡ್ ಈಲ್ ಫಂಡ್ ಎಂ .ಎಫ್. 10,000 / 
5) ಡಿಎನ್‌ಪಿ ಮೆರಿಲಿಂಚ್ ಟಾಫ್ 1,45 ,000/ 


೩೬೩೦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಡಿಸೆಂಬರ್ ೧೫ , ೨೦೧೧ 


ಭಾಗ - ೧ 


ಟ 


13 ) 


ಸಂ . 


6) ಇಂಡಿಯಾ ಬುಲ್ ಸೆಕ್ಯೂರಿಟಿ 10,135 - 77, 
7) ಎಸ್‌ಬಿಐ ಇನ್‌ಫ್ರಾಸ್ಪಕ್ಟರ್ ಫಂಡ್ 2 ಲಕ್ಷ, ಯುಟಿಐ ಇಂಡಿಯಾ ಲೈಫ್ ಸ್ಟೈಲ್ ಫಂಡ್ 6 ಲಕ್ಷ. 
8) ಬಿರ್ಲಾ ಸನ್ ಲೈಫ್ ಮೂಚಿಯಲ್ ಫಂಡ್ 3 ಲಕ್ಷ 

ಎಲ್‌ಐಸಿ ಎಂಎಫ್ ರೂ . 126817 - 95 . 

ರಿಲಾಯನ್ಸ್‌ ಪವರ್‌ ಷೇರ್ 7310 -00 
11 ) ಸರ್ವೆ ಎಕ್ವಿಪ್ಮೆಂಟ್ 4 ಲಕ್ಷ 10 ಸಾವಿರ. 
12) 1,59,800 - 00 ಸಾಲ ಶಿವಶಂಕರ್ ರವರಿಗೆ ನೀಡಿರುವುದು. 

ಐಸಿಐಸಿಐ ಬ್ಯಾಂಕ್ ಅಕೌಂಟ್ 15201000070 ರೂ . 20505 – 57 . 
14) ಹೆಚ್‌ಡಿಎಫ್‌ಸಿ ಎಸ್. ಬಿ . ಖಾತೆ ಸಂ . 651330004150 ರೂ . 31381 – 68. 
15) ನಗದು ಹಣ ರೂ . 1605 - 00. 
16 ) ಶಿವಶಂಕರ್ ವೈಯುಕ್ತಿಕ ಮೊತ್ತ ರೂ . 3,95,318 -58. 
17) ನಗದು ರೂ . 4209 – 00 . 

ಲೋಕಾಯುಕ್ತರ ತನಿಖಾಧಿಕಾರಿಯವರು ತನಿಖೆಯಿಂದ ಆರೋಪಿತ ಅಧಿಕಾರಿ ಶ್ರೀ ಬಿ . ಶಿವಶಂಕರ್ ಮತ್ತು ಕುಟುಂಬದವರು ಹೊಂದಿರುವ 
ಆಸಿಯ ವಿವರ: 

ಮೌಲ್ಯ 
ಆಸ್ತಿಯ ವಿವರಗಳು 

( ರೂ . ಗಳಲ್ಲಿ) 
| ಆರೋಪಿತ ಅಧಿಕಾರಿ ಶ್ರೀ ಬಿ . ಶಿವಶಂಕರ್ ರವರು ಮನೆ ನಂ . 200 4ನೇ ಕ್ರಾಸ್ , 1ನೇ ಹಂತ , ಗಂಗೋತ್ರಿ 

2869231. 00 
ಬಡಾವಣೆ ಮೈಸೂರು ನಿವೇಶನವನ್ನು 23.9 . 2004ರಲ್ಲಿ ಖರೀದಿಸಿ ಮನೆಯನ್ನು ಕಟ್ಟಿರುವ ಬಗ್ಗೆ. 
ನಿವೇಶನ ಸಂಖ್ಯೆ 3 ಬ್ಲಾಕ್ ನಂ . 16 ಹಂಚಾ ಬಡಾವಣೆ, ಮಾನಸಿ ನಗರದಲ್ಲಿ ನಿವೇಶನವನ್ನು 6.5.2005ರಲ್ಲಿ 

4 ,02 ,000 - 00 
ಖರೀದಿಸಿದ್ದು, 
ನಿವೇಶನ ಸಂಖ್ಯೆ 147, 1ನೇ ಬ್ಲಾಕ್ ಅಂಜನಾಪುರ ಬಡಾವಣೆ, ಬೆಂಗಳೂರು ದಿ : 14.6. 2004ರಂದು 

3 ,43,440 - 00 
ಖರೀದಿಸಿದ್ದು . 
ಆರೋಪಿತರು ಟೈ ಷೇರ್ ಇಗಿ ರೆಸಾರ್ಟ್‌ಗೆ ಪಾವತಿಸಿದ ಮೊತ್ತ 

39 , 050 - 00 
ಆರೋಪಿತರ ಪತ್ನಿ ಶ್ರೀಮತಿ ಪುಷ್ಪಲತಾರವರು ನಿವೇಶನ ಸಂ . 294, 3ನೇ ಬ್ಲಾಕ್, 6ನೇ ಹಂತ, ಬನಶಂಕರಿ, 

5 , 72, 400 - 00 
ಬೆಂಗಳೂರು ಇದಕ್ಕೆ ಪಾವತಿಸಿದ ಮೊತ್ತ 
ಆರೋಪಿತರು ಐಸಿಐಸಿಐ ಬ್ಯಾಂಕ್ ಕಾಳಿದಾಸ ರಸ್ತೆ ಶಾಖೆ ಮೈಸೂರು ಇಲ್ಲಿ ಖಾತೆ ನಂ . 015201000140 ರಲ್ಲಿ 

14 ,917.47 
ಹೊಂದಿರುವ ಮೊತ್ತದ ಬಗ್ಗೆ 
ಶ್ರೀಮತಿ ಎ . ಆರ್. ಪುಷ್ಪಲತಾರವರು ಐಸಿಐಸಿಐ ಬ್ಯಾಂಕ್ ಕಾಳಿದಾಸ ರಸ್ತೆ ಶಾಖೆ ಮೈಸೂರು ಇಲ್ಲಿ ಖಾತೆ ನಂ . 

14 ,749 .57 
01520100007ರಲ್ಲಿ ಹೊಂದಿರುವ ಮೊತ್ತ. 
ಆರೋಪಿತರು ಸಿಂಡಿಕೇಟ್ ಬ್ಯಾಂಕ್ ಚಾಮುಂಡಿ ಪುರಂ ಶಾಖೆ ಮೈಸೂರು ಇಲ್ಲಿ ಖಾತೆ ನಂ . 33466 ಹೊಸ 

1,047.00 
ಖಾತೆ ನಂ . 17052010049865 ಹೊಂದಿರುವ ಮೊತ್ತದ ಬಗ್ಗೆ. 
ಶ್ರೀಮತಿ ಎಂ .ಆರ್‌. ಪುಷ್ಪಲತಾ ಹಾಗೂ ಶ್ರೀ ಬಿ. ಶಿವಶಂಕರ್‌ರವರು ಹೆಚ್. ಡಿ.ಎಫ್.ಸಿ ಬ್ಯಾಂಕ್ ಸರಸ್ವತಿಪುರಂ 

32 ,495 . 29 
| ಶಾಖೆ ಮೈಸೂರು ಇಲ್ಲಿ ಖಾತೆ ಸಂ . 00651330004150 ರಲ್ಲಿ ಹೊಂದಿರುವ ಮೊತ್ತದ ಬಗ್ಗೆ . 
ಶ್ರೀ ಬಿ . ಶಿವಶಂಕರ್ ಹಾಗೂ ಶ್ರೀಮತಿ ಪುಷ್ಪಲತಾರವರು ಹೆಚ್. ಡಿ.ಎಫ್. ಸಿ ಬ್ಯಾಂಕ್ ಸರಸ್ವತಿಪುರಂ ಶಾಖೆ 

24 193 .55 
ಮೈಸೂರು ಇಲ್ಲಿ ಖಾತೆ ನಂ . 00651330004160 ರಲ್ಲಿ ಹೊಂದಿರುವ ಮೊತ್ತದ ಬಗ್ಗೆ 
ಶ್ರೀ ಬಿ. ಶಿವಶಂಕರ್ ರವರು ಸಿಂಡಿಕೇಟ್ ಬ್ಯಾಂಕ್ , ಲಷ್ಕರ್ ಮೊಹಲ್ಲ ಶಾಖೆ ಮೈಸೂರು ಇಲ್ಲಿ ಖಾತೆ ನಂ . 

15 ,482 .52 
17032200000654 ರಲ್ಲಿ ಹೊಂದಿರುವ ಮೊತ್ತ 
| ಶ್ರೀ ಬಿ. ಶಿವಶಂಕರ್ ರವರು ಎಸ್‌ಬಿಐ ಪಿಬಿಬಿ ಶಾಖೆ, ನ್ಯೂ ಕಾಂತ್‌ರಾಜ್ ರಸ್ತೆ, ಮೈಸೂರು ಇಲ್ಲಿ ಖಾತೆ ನಂ . 

24,035.87 
10366322008 ರಲ್ಲಿ ಹೊಂದಿರುವ ಮೊತ್ತ 
ಶ್ರೀ ಬಿ . ಶಿವಶಂಕರ್ ರವರು ಶ್ರೀ ಕೆಂಗಲ್ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ ವೆಸ್ಟ್ ಆಫ್ ಕಾರ್ಡ್ ರಸ್ತೆ , 

6 ,863 . 00 
| ಬೆಂಗಳೂರು ಇಲ್ಲಿ ಖಾತೆ ನಂ . 1316 ರಲ್ಲಿ ಹೊಂದಿರುವ ಮೊತ್ತ 
ಶ್ರೀ ಬಿ . ಶಿವಶಂಕರ್ ರವರು ಓರಿಯಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಡಿ. ದೇವರಾಜ್ ಅರಸ್ ರಸ್ತೆ ಮೈಸೂರು 

35 ,243.08 
ಇಲ್ಲಿ ಖಾತೆ ನಂ . 250001192 ರಲ್ಲಿ ಹೊಂದಿರುವ ಮೊತ್ತ 
ಶ್ರೀ ಬಿ . ಶಿವಶಂಕರ್ ರವರು ಬ್ಯಾಂಕ್ ಆಫ್ ಮಹರಾಷ್ಟ್ರ ಜಯಲಕ್ಷ್ಮಿಪುರಂ ಮೈಸೂರು ಇಲ್ಲಿ ಖಾತೆ ನಂ . 

16 , 736 .00 
3251ರಲ್ಲಿ ಹೊಂದಿರುವ ಮೊತ್ತ 
ಶ್ರೀ ಬಿ . ಶಿವಶಂಕರ್ ರವರು ಎಸ್‌ಬಿಎಂ ಎಂ .ಎಸ್. ಬಿಲ್ಲಿಂಗ್ ಶಾಖೆ, ಬೆಂಗಳೂರು ಇಲ್ಲಿ ಖಾತೆ ನಂ . 2614885 

21, 216. 53 
ಹೊಸ ನಂ . 011900007378ರಲ್ಲಿ ಹೊಂದಿರುವ ಮೊತ್ತ 
ಶ್ರೀ ಬಿ. ಶಿವಶಂಕರ್ ರವರು ಕೆನರಾ ಬ್ಯಾಂಕ್ , ಬಿಡಿಎ ಶಾಖೆ ಬೆಂಗಳೂರು ಇಲ್ಲಿ ಖಾತೆ ನಂ . 

87,750.00 
28281011050608ರಲ್ಲಿ ಹೊಂದಿರುವ ಮೊತ್ತ 


14, 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೫ , ೨೦೧೧ 


೩೬ ೩೧ 


16 ,00,000 .00 


13 .260. 00 


10 .000 . 00 


7,310 .00 


30, 800 . 00 


24. 


60,000 . 00 
2 , 00 ,000. 00 
1.00, 000.00 


25, 


4 , 50 ,000. 00 


ಆರೋಪಿತ ಅಧಿಕಾರಿ ಮತ್ತು ಅವರ ಪತ್ನಿ ಶ್ರೀಮತಿ ಪುಷ್ಪಲತಾರವರು ಯುಟಿಐ ಮೂಚಿಯಲ್ ಫಂಡ್‌ಗೆ 
18 . 

ಪಾವತಿಸಿರುವ ಮೊತ್ತ 
19 . ಶ್ರೀಮತಿ ಪುಷ್ಪಲತಾರವರು ಪಂಜಾಬ್ ನ್ಯಾಷನಲ್ ಷೇರು ಇಲಾಖೆಯಿಂದ 34 ಷೇರು ಪಾವತಿಸಿರುವ ಬಗ್ಗೆ. 
20. | ಶ್ರೀಮತಿ ಪುಷ್ಪಲತಾ ರವರು ಟಾಟಾ ಮೂಚುಯಲ್ ಫಂಡ್‌ನಲ್ಲಿ ಪಾವತಿಸಿರುವ ಮೊತ್ತ 

ಶ್ರೀಮತಿ ಪುಷ್ಪಲತಾರವರು ಕಾರ್ವೇಸ್ಟಾಕ್ ಬ್ರೇಕಿಂಗ್ ಲಿ. ನಂ 46 ಅವಿನ್ಯೂ 4ನೇ ಸ್ಪೀಟ್, ಬಂಜಾರ ಹಿಲ್ಸ್ 
ಹೈದರಾಬಾದ್ ಇಲ್ಲಿ ಹೂಡಿರುವ ಮೊತ್ತ 
ಶ್ರೀ ಬಿ. ಶಿವಶಂಕರ್ ರವರು ಮತ್ತು ಅವರ ಪತ್ನಿ ಶ್ರೀಮತಿ ಪುಷ್ಪಲತಾ ರವರು ಜೆಟ್ ಹೇರ್‌ಇಂಡಿಯಾ ಲಿ. ನಲ್ಲಿ 

ಹೂಡಿರುವ ಮೊತ್ತ 
23 . ಶ್ರೀ ಬಿ. ಶಿವಶಂಕರ್ ರವರು ಯುನಿಕ್ ಲಿಂಕ್ ಇನ್ಸೂರೆನ್ ಪ್ಲಾನ್‌ನಲ್ಲಿ ಹೂಡಿರುವ ಮೊತ್ತ 

ಎಸ್‌ಬಿಐ ಮೂಚುಯಲ್ ಫಂಡ್‌ನಲ್ಲಿ ತೊಡಗಿಸಿರುವ ಮೊತ್ತ 

ಎಲ್‌ಐಸಿ ಮೂಚುಯಲ್ ಫಂಡ್‌ನಲ್ಲಿ ತೊಡಗಿಸಿರುವ ಮೊತ್ತ 
26, | ಬಿಲ್ ಇಂಟರ್‌ನ್ಯಾಷನಲ್ ಫಂಡ್‌ಗೆ ತೊಡಗಿಸಿರುವ ಮೊತ್ತ 
27 . | ರಿಲಾಯನ್ಸ್ ಮ್ಯೂಚುಯಲ್ ಫಂಡ್‌ನಲ್ಲಿ ತೊಡಗಿಸಿರುವ ಮೊತ್ತ 
28. ರಿಲಾಯನ್ಸ್‌ ಪವರ್‌ ಲಿ . ನಲ್ಲಿ ತೊಡಗಿಸಿರುವ ಮೊತ್ತ 
29 , ಡಿಎಸ್ ಪಿ ಬ್ಯಾಕ್ ರಾಕ್ ಟಾಪ್ 100ಗೆ ಹೂಡಿರುವ ಮೊತ್ತ 

ಡಿಎಸ್‌ಪಿ ಬ್ಯಾಕ್‌ರಾಕ್ ಟೈಗರ್‌ಗೆ ಹೂಡಿರುವ ಮೊತ್ತ 
ಹೆಚ್‌ಡಿಎಫ್‌ಸಿ ಗೋತ್ ಫಂಡ್ ಡಿವಿಡೆಂಡ್‌ಗೆ ತೊಡಗಿಸಿರುವ ಮೊತ್ತ 
ಆರೋಪಿತರ ಪತ್ನಿ ಶ್ರೀಮತಿ ಪುಷ್ಪಲತಾ ರವರು ಹೊಂದಿರುವ ಹೊಂಡಾ ಡಿಯೋ ವಾಹನದ ಸಂ .ಕೆಎ09 
ಇಕೆ9670ರ ಮೊತ್ತ 
ದಿನಾಂಕ: 6. 11. 2008 ರಂದು ಆರೋಪಿತರ ವಶದಲ್ಲಿದ್ದ ಹಣ 
ಆರೋಪಿತರ ವಾಸದ ಮನೆ ನಂ . 73 3ನೇ ಮುಖ್ಯ ರಸ್ತೆ ಆರ್‌ಎಂವಿ ಬಡಾವಣೆ ಮನೆಯ ಶೋಧನೆಯ 
ಸಮಯದಲ್ಲಿ ದೊರೆತ ನಗದು ಹಣ 

ಮನೆ ನಂ . 200 ಗಂಗೋತ್ರಿ ಬಡಾವಣೆ, ಮೈಸೂರು ಮನೆಯ ಒಂದನೇ ಮಹಡಿಯ ಗೆಸ್ಟ್ ರೂಂನಲ್ಲಿ ಸ್ಟೀಲ್ 
35 . | ಅಲ್ಟ್ರಾ ಹಾಗೂ ಮಾಸ್ಟರ್ ಬೆಡ್ ರೂಂನ ಎಲೆಕ್ಟ್ರಾನಿಕ್ ಸೇಪ್ಟಿ ಲಾಕರ್‌ನಲ್ಲಿ ಪಂಚರ ಸಮಕ್ಷಮ ಶೋಧನೆ 

ಮಾಡಿದ ಸಮಯದಲ್ಲಿ ದೊರೆತ ನಗದು 
ಬ್ಯಾಂಕ್ ಆಫ್ ಮಹರಾಷ್ಟ್ರ ಜಯಲಕ್ಷ್ಮೀಪುರ ಮೈಸೂರು ಇಲ್ಲಿ ಹೊಂದಿರುವ ಲಾಕರ್ ನಂ . 134ರಲ್ಲಿ ಪಂಚರ 
( ಸಮಕಮ ಶೋಧನೆ ಮಾಡಿದ ಸಮಯದಲ್ಲಿ ದೊರೆತ ನಗದು 
37. 783.15 ಗ್ರಾಂ ಚಿನ್ನದ ಆಭರಣಗಳು 
38 . | 1040 ಗ್ರಾಂ ಚಿನ್ನದ ಆಭರಣಗಳು 

ಗೃಹಪಯೋಗಿ ವಸ್ತುಗಳು 
ಎನ್‌ಎಸ್‌ಸಿ ಪತ್ರಗಳು 
ಆರೋಪಿತರ ಪತ್ನಿ ಶ್ರೀಮತಿ ಪುಷ್ಪಲತಾರವರು ಸರ್ವೆ ಎಪ್‌ಮೆಂಟ್ ಖರೀದಿಸಿದ ಬಗ್ಗೆ 
ಆರೋಪಿತ ಅಧಿಕಾರಿ ಸೋಲಾರ್ ವಾಟರ್ ಹೀಟರ್ ಖರೀದಿಸಿದ ಬಗೆ 


1,46 , 750. 00 

7 ,310 .00 
1,86 ,330. 00 
50,000.00 
50, 000. 00 


30, 


31, 


36 ,996. 00 


33 .. 


20 , 00 , 000.00 


34. 


1,69 ,500.00 


2 ,90 ,000. 00 


36. 


4 ,520 . 00 


39 . 


40. 


6 , 65 ,600. 00 
11 , 03 , 800. 00 
11, 23 ,350 . 00 

3 , 400 . 00 
415,000. 00 

40, 000. 00 
1,32 ,84 ,776.90 


42 . 


ಒಟ್ಟು 


ಆರೋಪಿತ ಅಧಿಕಾರಿ ಶ್ರೀ ಬಿ . ಶಿವಶಂಕರ್ ಮತ್ತು ಕುಟುಂಬದವರ ಖರ್ಚಿನ ವಿವರ . 


ಖರ್ಚಿನ ವಿವರಗಳು 


( ರೂ . ಗಳಲ್ಲಿ) 


50 , 030 . 00 


44135. 00 


| ಶ್ರೀ ಬಿ . ಶಿವಶಂಕರ್ ರವರ ಮನೆ ನಂ . 200 , ಗಂಗೋತ್ರಿ ಬಡಾವಣೆ, ಮೈಸೂರು ನಿವೇಶನವನ್ನು | 
ಖರೀದಿಸಲು ಭರಿಸಿದ ನೋಂದಣಿ ಮುದ್ರಾಂಕ ಮತ್ತು ಸ್ಟ್ಯಾಂಪ್ ಶುಲ್ಕ 
ಶ್ರೀ ಬಿ . ಶಿವಶಂಕರ್‌ರವರ ಮನೆ ನಂ . 3 ಹಂಚ್ಯಾ ಬಡಾವಣೆ, ಮಾನಸಿನಗರದಲ್ಲಿ ನಿವೇಶನವನ್ನು ದಿನಾಂಕ: 
| 6.5.2005 ರಂದು ಖರೀದಿಸಲು ಭರಿಸಿರುವ ನೋಂದಣಿ ಮುದ್ರಾಂಕ ಮತ್ತು ಸ್ಟಾಂಪ್ ಶುಲ್ಕ 
ಶ್ರೀ ಬಿ . ಶಿವಶಂಕರ್‌ರವರ ಮನೆ ನಂ . 147 ಅಂಜನಾಪುರ ಬಡಾವಣೆ, ಬೆಂಗಳೂರು ನಿವೇಶನವನ್ನು ದಿನಾಂಕ : 
14.6. 2004 ರಂದು ಖರೀದಿಸಲು ಭರಿಸಿರುವ ನೋಂದಣಿ ಮುದ್ರಾಂಕ ಮತ್ತು ಸ್ವಾಂಪ್ ಶುಲ್ಕ 
ಶ್ರೀ ಬಿ . ಶಿವಶಂಕರ್‌ರವರ ಮನೆ ನಂ . 147 ಅಂಜನಾಪುರ ಬಡಾವಣೆ, ಬೆಂಗಳೂರು ನಿವೇಶನಕ್ಕೆ ಬಿಡಿಎ 
ಕಛೇರಿಗೆ ಪಾವತಿಸಿರುವ ಕಂದಾಯ 
ಶ್ರೀ ಬಿ. ಶಿವಶಂಕರ್‌ರವರ ಮನೆ ನಂ . 200 ಗಂಗೋತ್ರಿ ಬಡಾವಣೆ ಮೈಸೂರು ಮನೆಗೆ ಪಾವತಿಸಿರುವ 
ಕಂದಾಯ 


34,830. 00 


1,936 . 47 


10,435 .00 


೩೬೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


ಭಾಗ - ೧ 


12 ,475 .00 


77 ,123. 00 


30 , 917. 00 


10 ,774 . 00 


1 ,58,896.00 


2 ,949. 00 


1,687 .00 


1 ,41,204 . 00 


9 ,47, 651. 00 


34, 22777 


5 , 71 ,090.28 


5 , 435. 00 


4450 .00 


ಶ್ರೀ ಬಿ . ಶಿವಶಂಕರ್‌ರವರು ಮನೆ ನಂ . 200 ಗಂಗೋತ್ರಿ ಬಡಾವಣೆ ಮೈಸೂರು ಮನೆಗೆ ಪಾವತಿಸಿರುವ 
ನೀರಿನ ಶುಲ್ಕ 
ಶ್ರೀ ಬಿ . ಶಿವಶಂಕರ್‌ರವರು ಮನೆ ನಂ . 200 ಗಂಗೋತ್ರಿ ಬಡಾವಣೆ ಮೈಸೂರು ಮನೆಗೆ ಪಾವತಿಸಿರುವ 
ವಿದ್ಯುತ್ ಶುಲ್ಕ 
| ಶ್ರೀ ಬಿ. ಶಿವಶಂಕರ್‌ರವರು ಮನೆ ನಂ . 91 ಜಯಲಕ್ಷ್ಮಿಪುರ ಮೈಸೂರು ಮನೆಗೆ ಪಾವತಿಸಿರುವ ವಿದ್ಯುತ್ ಶುಲ್ಕ 
ಶ್ರೀ ಬಿ . ಶಿವಶಂಕರ್‌ರವರ ಪತ್ನಿ ಶ್ರೀಮತಿ ಪುಷ್ಪಲತಾರವರು ಹೊಂದಿರುವ ಹೋಂಡಾ ಆಕ್ಟಿವಾ ವಾಹನ ನಂ . | 
ಕೆಎ - 09 - ಇಕೆ9670 ಇದಕ್ಕೆ ಭರಿಸಿರುವ ಇಂಧನ ನಿರ್ವಹಣಾ ವೆಚ್ಚ 
ಶ್ರೀ ಬಿ . ಶಿವಶಂಕರ್ ರವರು ಹೊಂದಿರುವ ಅಂಬಾಸಿಡರ್ ವಾಹನ ನಂ . ಸಿಟಿಎಕ್ಸ್ - 3933 ಇದಕ್ಕೆ ಭರಿಸಿರುವ 
ಇಂಧನ ನಿರ್ವಹಣಾ ವೆಚ್ಚ 
ಶ್ರೀ ಬಿ. ಶಿವಶಂಕರ್ ರವರು ಹೊಂದಿರುವ ಅಂಬಾಸಿಡರ್ ವಾಹನ ನಂ . ಸಿಟಿಎಕ್ಸ್ - 3933 ಇದಕ್ಕೆ ಭರಿಸಿರುವ 
ಇನ್ಸೂರೆನ್ಸ್ ಮೊತ್ತ 

ಶ್ರೀ ಬಿ. ಶಿವಶಂಕರ್ ರವರ ಪತ್ನಿ ಶ್ರೀಮತಿ ಪುಷ್ಪಲತಾ ರವರು ಹೊಂದಿರುವ ಹೋಂಡಾ ಆಕ್ಟಿವಾ ವಾಹನ 
12 . 

ನಂ . ಕೆಎ - 09 - ಇಕೆ 9670 ಗೆ ಪಾವತಿಸಿರುವ ಇನೂರೆನ್ ಮೊತ್ತ 
ಶ್ರೀ ಬಿ . ಶಿವಶಂಕರ್ ರವರು ಹೊಂದಿರುವ ಟೆಲಿಫೋನ್ ನಂ . 2511591ಗೆ ಪಾವತಿಸಿದ ಶುಲ್ಕ ಹಾಗೂ ಠೇವಣಿ 
ಮೊತ್ತ 
ಆರೋಪಿತರು ಕೌಟುಂಬಿಕ ಆಹಾರಕ್ಕೆ ಮಾಡಿರುವ ಖರ್ಚಿನ ವಿವರಗಳು 
ಶ್ರೀ ಬಿ. ಶಿವಶಂಕರ್ ರವರ ಪತ್ನಿ ಶ್ರೀಮತಿ ಪುಷ್ಪಲತಾ ರವರು ಹೊಂದಿರುವ ಮೊಬೈಲ್ ನಂ . 9448061159ಗೆ 

ಪಾವತಿಸಿರುವ ಶುಲ್ಕ 
_ 16. ಸಿಂಡಿಕೇಟ್ ಬ್ಯಾಂಕ್ , ಚಾಮುಂಡಿಪುರಂ ಶಾಖೆಯಲ್ಲಿ ಸಾಲವನ್ನು ಮರುಪಾವತಿಸಿರುವ ಬಗ್ಗೆ 
17. ಆರೋಪಿತರು ಕೆಜಿಐಡಿ ಯಿಂದ ಸಾಲ ಪಡೆದು ತೀರಿಸಿರುವ ಬಗ್ಗೆ . 

ಶ್ರೀ ಬಿ . ಶಿವಶಂಕರ್ ರವರ ಪತ್ನಿ ಶ್ರೀಮತಿ ಪುಷ್ಪಲತಾ ರವರು ಹೊಂದಿರುವ ಲಾಕರ್‌ಗಳಿಗೆ ಪಾವತಿಸಿರುವ 
18. 

ಶುಲ್ಕದ ಮೊತ್ತ 
| ಶ್ರೀ ಬಿ . ಶಿವಶಂಕರ್ ರವರ ಪತ್ನಿ ಶ್ರೀಮತಿ ಪುಷ್ಪಲತಾ ರವರು ಹೆಚ್‌ಡಿಎಫ್ಸಿ ಬ್ಯಾಂಕ್ ಕಾಂತರಾಜ ಅರಸು 
ರಸ್ತೆ, ಸರಸ್ವತಿಪುರಂ, ಮೈಸೂರು ಶಾಖೆಯಲ್ಲಿ ಖಾತೆ ನಂ . 00651330004160ರಲ್ಲಿ ಡೆಬಿಟ್ ಕಾರ್ಡ್‌ಗೆ 
ಪಾವತಿಸಿರುವ ಶುಲ್ಕ 
ಶ್ರೀಮತಿ ಪುಷ್ಪಲತಾ ಮತ್ತು ಶ್ರೀ ಬಿ . ಶಿವಶಂಕರ್ ರವರು ಹೆಚ್‌ಡಿಎಫ್‌ಸಿ ಬ್ಯಾಂಕ್ ಕಾಂತರಾಜ ಅರಸು ರಸ್ತೆ, 
ಸರಸ್ವತಿಪುರಂ, ಮೈಸೂರು ಶಾಖೆಯಲ್ಲಿ ಖಾತೆ ನಂ . 00651330004150ರಲ್ಲಿ ಡೆಬಿಟ್ ಕಾರ್ಡ್‌ಗೆ 
ಪಾವತಿಸಿರುವ ಶುಲ್ಕ 
ಶ್ರೀ ಬಿ . ಶಿವಶಂಕರ್ ರವರು ಎಲ್‌ಐಸಿ ಪಾಲಿಸಿ ನಂ . 720519233 ಇದಕ್ಕೆ ಪಾವತಿಸಿರುವ ಮೊತ್ತ 
ಶ್ರೀ ಬಿ. ಶಿವಶಂಕರ್ ರವರು ಮತ್ತು ಅವರ ಕುಟುಂಬದವರು ಯುನೈಟೆಡ್ ಇನ್ಸೂರೆನ್ಸ್ ಕಂಪನಿ ಲಿ., ನಲ್ಲಿ 

ಮಾಡಿಸಿರುವ ಹೆಲ್ತ್ ಇನ್ಸೂರೆನ್ಸ್ ಬಗ್ಗೆ. 
23 . ಶ್ರೀ ಬಿ . ಶಿವಶಂಕರ್ ರವರು ಪಿಯರ್‌ಲೆಸ್‌ ಇನೂರೆನ್‌ಗೆ ಪಾವತಿಸಿರು ಮೊತ್ತ 
24, | ಶ್ರೀ ಬಿ . ಶಿವಶಂಕರ್ ರವರು ಎಲ್‌ಐಸಿ ಪಾಲಿಸಿ ನಂ . 722315730ಗೆ ಪಾವತಿಸಿರುವ ಇನ್ಸೂರೆನ್ ಮೊತ್ತ 
25 . | ಆರೋಪಿತರು ಮತ್ತು ಅವರ ಕುಟುಂಬದವರು ಆದಾಯ ತೆರಿಗೆ ಇಲಾಖೆಗೆ ಪಾವತಿಸಿರುವ ಮೊತ್ತದ ವಿವರ 

ಶ್ರೀ ಬಿ . ಶಿವಶಂಕರ್ ರವರು ಗ್ಯಾಸ್ ಏಜೆನಿಗೆ ಪಾವತಿಸಿರುವ ಮೊತ್ತ 
ಶ್ರೀ ಬಿ . ಶಿವಶಂಕರ್ ರವರ ಮಗನಾದ ಶ್ರೀ ರಾಹುಲ್ ಪಿಯದಸಿರವರು ವಿದ್ಯಾಭ್ಯಾಸಕ್ಕಾಗಿ ವಿವಿಧ ಶಾಲಾ 
ಕಾಲೇಜುಗಳಿಗೆ ಪಾವತಿಸಿರುವ ಮೊತ್ತದ ವಿವರಗಳು 
ಶ್ರೀ ಬಿ. ಶಿವಶಂಕರ್ ರವರ ಮಗನಾದ ಶ್ರೀ ರಾಹುಲ್ ಪಿಯದಸಿ ರವರು ವಿದ್ಯಾಭ್ಯಾಸಕ್ಕಾಗಿ ವಿವಿಧ ಶಾಲೆಗಳಲ್ಲಿ 
ಪಾವತಿಸಿರುವ ಮೊತ್ತ 
ಆರೋಪಿತರು ನ್ಯಾಷನಲ್ ಕಾಲೇಜಿನಲ್ಲಿ ಡಿಪ್ಲೊಮೊ ಇನ್ ಎನ್ವಿರೋನ್ಮೆಂಟಲ್ ಲಾ ಪದವಿಗೆ 
ಪಾವತಿಸಿರುವ ಶುಲ್ಕ 

ಶ್ರೀ ಬಿ . ಶಿವಶಂಕರ್ ರವರು ಸೆಂಚೂರಿ ಕ್ಲಬ್‌ಗೆ ಪಾವತಿಸಿರುವ ಮೊತ್ತ 
31. ಶ್ರೀ ಬಿ . ಶಿವಶಂಕರ್ ರವರು ಇತರೆ ಸಂಘ ಸಂಸ್ಥೆಗಳಿಗೆ ಪಾವತಿಸಿರುವ ಶುಲ್ಕ 

ಮನೆ ನಂ . 91 ಜಯಲಕಿ ಪರ ಮೈಸೂರು ಮನೆಗೆ ಪಾವತಿಸಿರುವ ಬಾಡಿಗೆ ಮೊತ್ತ 
33. ಶ್ರೀ ಬಿ . ಶಿವಶಂಕರ್ ರವರು ಸೋಲಾರ್‌ ಹೀಟರ್‌ ಖರೀದಿಸಲು ಪಾವತಿಸಿರುವ ಶುಲ್ಕ 
34 . ಶ್ರೀ ಬಿ . ಶಿವಶಂಕರ್ ರವರು ಮೊಬೈಲ್ ಫೋನ್ ಖರೀದಿಸಲು ಪಾವತಿಸಿರುವ ಶುಲ್ಕ 
35 , ಶ್ರೀ ಬಿ . ಶಿವಶಂಕರ್ ರವರು ಡಿ . ಎನ್. ಪ್ರಾಕ್ಸಿಷನಲ್ ರವರಿಗೆ ಪಾವತಿಸಿರುವ ಶುಲ್ಕ 


334.68 


334 .68 


1. 739 . 00 


42. 230. 00 


9 ,600 . 00 
79 ,647. 00 


2 , 35171 .00 
21,502. 65 


26 . 


27, 


2 ,48 , 022. 00 


1 ,19 ,745 .00 


7, 075.00 


30 . 


14 ,500 .00 


8 ,585 . 00 


99 ,000. 00 


53 . 050 . 00 


18 .500.00 
56 ,550. 00 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


೩೬೩೩ 


ಶ್ರೀ ಬಿ . ಶಿವಶಂಕರ್ ರವರ ಪತ್ನಿ ಶ್ರೀಮತಿ ಪುಷ್ಪಲತಾ ರವರು ಮಾರ್ಗದರ್ಶಿ ಚಿಟ್ ಫಂಡ್‌ಗೆ ಪಾವತಿಸಿರುವ 


36. 


1,76, 254.00 


ಶುಲ್ಕ 


3 ,150.00 
630.00 


38. 


8 , 812 .00 
1 .000 . 00 
30, 000. 00 
43 , 050 .00 


2 .329 .00 


* 


44. 


46. 


1 , 450. 00 
24 ,775 .00 
512 ,525. 00 
97,092 . 00 
35 ,920 . 00 


39 . 450 . 00 | 


50.. 


185 . 00 
25 ,245 . 00 


51. 


1,00 ,000, 00 


55 ,000 .00 


1, 00 , 000. 00 


50,000 . 00 


37. ಶ್ರೀ ಬಿ . ಶಿವಶಂಕರ್ ರವರು ವಸತಿ ಗೃಹಗಳಿಗೆ ಪಾವತಿಸಿರುವ ಬಾಡಿಗೆ ಮೊತ್ತ 

ಶ್ರೀ ಬಿ . ಶಿವಶಂಕರ್ ರವರು ವಸತಿ ಗೃಹಗಳಿಗೆ ಪಾವತಿಸಿರುವ ಬಾಡಿಗೆ ಮೊತ್ತ 

ಶ್ರೀ ಬಿ . ಶಿವಶಂಕರ್ ರವರು ಮನೆ ಕಟ್ಟಲು ಪ್ಲಾನ್ ಅಪೂವಲ್‌ಗೆ ಪಾವತಿಸಿರುವ ಮೊತ್ತ 
40. | ಶ್ರೀ ಬಿ. ಶಿವಶಂಕರ್ ರವರು ಪ್ಲಾನ್ ಡ್ರಾಯಿಂಗ್‌ಗೆ ಪಾವತಿಸಿರುವ ಮೊತ್ತ 
41 . | ಹ್ಯಾಪಿ ಹೋಂ ಕನ್ಸ್ಟ್ರಕ್ಷನ್‌ಗೆ ಪಾವತಿಸಿರುವ ಮೊತ್ತದ ವಿವರ 
42 . ಸೆಲ್ ಸೋಲಾರ್ ಎಕ್ವಿಪ್ಮೆಂಟ್ ಖರೀದಿಸಿರುವ ಮೊತ್ತದ ವಿವರ 
43. ಇಂಡಿಯಾ ಟುಡೇ ಮತ್ತು ಔಟ್‌ಲುಕ್‌ ಪಬ್ಲಿಷರ್ ಮಾಗ್ರನ್‌ಗೆ ಪಾವತಿಸಿರುವ ಮೊತ್ತದ ವಿವರ 

ಇಂಡಿಯಾ ಬುಲ್ ಸೆಕ್ಯೂರಿಟಿಗೆ ಪಾವತಿಸಿರುವ ಮೊತ್ತ 
45 . ಆರೋಪಿತರ ವೇತನದಿಂದ ಕಡಿತಗೊಳಿಸಿರುವ ಪಿ . ಟಿ . ಮೊತ್ತ 

ಆರೋಪಿತರ ವೇತನದಿಂದ ಕಡಿತಗೊಳಿಸಿರುವ ಜಿ . ಪಿ .ಎಫ್ ಮೊತ್ತ 

ಆರೋಪಿತರ ವೇತನದಿಂದ ಕಡಿತಗೊಳಿಸಿರುವ ಕೆಜಿಐಡಿ ಮೊತ್ತ 
48. ಆರೋಪಿತರ ವೇತನದಿಂದ ಕಡಿತಗೊಳಿಸಿರುವ ಇಜಿಐಎಸ್ ಮೊತ್ತ 
49 . ಆರೋಪಿತರು ಡಾಬರ್‌ಮನ್ ನಾಯಿ ಸಾಕಲು ಭರಿಸಿರುವ ಮೊತ್ತ 

ಆರೋಪಿತರು ಮತ್ತು ಅವರ ಪತ್ನಿ ಡಿ .ಎಲ್. ಮಾಡಿಸಲು ಪಾವತಿಸಿರುವ ಶುಲ್ಕ 
ಆರೋಪಿತರು ಗೃಹ ಪ್ರವೇಶಕ್ಕೆ ಮಾಡಿದ ವೆಚ್ಚದ ವಿವರ 
ಐಸಿಐಸಿಐ ಕಾಳಿದಾಸ ರಸ್ತೆ ಶಾಖೆ ಮೈಸೂರು ಎಸ್‌ಬಿ ಖಾತೆ ನಂ . 015201000140 ರಿಂದ ಪತ್ನಿ ಪುಷ್ಪಲತಾ | 
ರವರಿಗೆ ನೀಡಿರುವ ಮೊತ್ತ 
ಐಸಿಐಸಿಐ ಕಾಳಿದಾಸ ರಸ್ತೆ ಶಾಖೆ ಮೈಸೂರು ಎಸ್‌ಬಿ ಖಾತೆ ನಂ . 015201000140 ರಿಂದ ಸ್ವಯಂ 
ಹಿಂಪಡೆದಿರುವ ಮೊತ್ತ 
ಐಸಿಐಸಿಐ ಕಾಳಿದಾಸ ರಸ್ತೆ ಶಾಖೆ ಮೈಸೂರು ಎಸ್‌ಬಿ ಖಾತೆ ನಂ . 015201000140 ರಿಂದ ರವಿಶಂಕರ್‌ 
ರವರಿಗೆ ನೀಡಿರುವ ಮೊತ್ತ 
ಐಸಿಐಸಿಐ ಕಾಳಿದಾಸ ರಸ್ತೆ ಶಾಖೆ ಮೈಸೂರು ಎಸ್‌ಬಿ ಖಾತೆ ನಂ . 015201000070 ರಿಂದ ರವಿಶಂಕರ್ 
ರವರಿಗೆ ನೀಡಿರುವ ಮೊತ್ತ 
ಓರಿಯಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ದೇವರಾಜ ಅರಸು ರಸ್ತೆ, ಮೈಸೂರು ಖಾತೆ ನಂ . 2500011192 
ರಿಂದ ಸ್ವತಃ ಹಿಂಪಡೆದಿರುವ ಮೊತ್ತ 
ಓರಿಯಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ದೇವರಾಜ ಅರಸು ರಸ್ತೆ, ಮೈಸೂರು ಖಾತೆ ನಂ . 2500011192 
ರಿಂದ ಸ್ವತಃ ಹಿಂಪಡೆದಿರುವ ಮೊತ್ತ 
ಓರಿಯಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ದೇವರಾಜ ಅರಸು ರಸ್ತೆ , ಮೈಸೂರು ಖಾತೆ ನಂ . 2500011192 
ರಿಂದ ಸ್ವತಃ ಹಿಂಪಡೆದಿರುವ ಮೊತ್ತ 
ಓರಿಯಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ದೇವರಾಜ ಅರಸು ರಸ್ತೆ, ಮೈಸೂರು ಖಾತೆ ನಂ . 2500011192 
ರಿಂದ ಸ್ವತಃ ಹಿಂಪಡೆದಿರುವ ಮೊತ್ತ 
ಓರಿಯಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ದೇವರಾಜ ಅರಸು ರಸ್ತೆ, ಮೈಸೂರು ಖಾತೆ ನಂ . 2500011192 
ರಿಂದ ಸ್ವತಃ ಹಿಂಪಡೆದಿರುವ ಮೊತ್ತ 
ಓರಿಯಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ದೇವರಾಜ ಅರಸು ರಸ್ತೆ , ಮೈಸೂರು ಖಾತೆ ನಂ . 2500011192 
ರಿಂದ ಸ್ವತಃ ಹಿಂಪಡೆದಿರುವ ಮೊತ್ತ 
ಓರಿಯಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ದೇವರಾಜ ಅರಸು ರಸ್ತೆ, ಮೈಸೂರು ಖಾತೆ ನಂ . 2500011192 
[ ರಿಂದ ಸ್ವತಃ ಹಿಂಪಡೆದಿರುವ ಮೊತ್ತ| 
ಓರಿಯಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ದೇವರಾಜ ಅರಸು ರಸ್ತೆ, ಮೈಸೂರು ಖಾತೆ ನಂ . 2500011192 
ರಿಂದ ಸ್ವತಃ ಹಿಂಪಡೆದಿರುವ ಮೊತ್ತ 
ಓರಿಯಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ದೇವರಾಜ ಅರಸು ರಸ್ತೆ , ಮೈಸೂರು ಖಾತೆ ನಂ . 2500011192 
ರಿಂದ ಸ್ವತಃ ಹಿಂಪಡೆದಿರುವ ಮೊತ್ತ 
ಓರಿಯಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ದೇವರಾಜ ಅರಸು ರಸ್ತೆ, ಮೈಸೂರು ಖಾತೆ ನಂ . 2500011192 
ರಿಂದ ಸ್ವತಃ ಹಿಂಪಡೆದಿರುವ ಮೊತ್ತ 
ಎಸ್‌ಬಿಐ ಪರ್ಸನಲ್ ಬ್ಯಾಂಕಿಂಗ್ ಬ್ರಾಂಚ್ , ಮೈಸೂರು ಖಾತೆ ನಂ . 10366322008 ರಿಂದ ಸ್ವಂತಕ್ಕೆ 
ಹಿಂಪಡೆದ ಬಗ್ಗೆ 


50,000. 00 


50,000 .00 


50 ,000 . 00 


55 ,000. 00 


1 , 00 ,000. 00 


1 , 00, 000. 00 


75, 000. 00 


50,000 .00 


50,000. 00 


50 , 000. 00 


50,000. 00 


೩೬೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


ಭಾಗ - ೧ 


50 ,000 . 00 


50, 000 .00 


50,000 .00 


50,000. 00 


1 ,50, 000. 00 


53 ,972 . 00 


54, 000 .00 


1, 20 , 000. 00 


75 , 


1 ,00, 000.00 


50, 000.00 


1,00,000. 00 


50,000. 00 


ಎಸ್‌ಬಿಐ ಪರ್ಸನಲ್ ಬ್ಯಾಂಕಿಂಗ್ ಬ್ರಾಂಚ್, ಮೈಸೂರು ಖಾತೆ ನಂ . 10366322008 ರಿಂದ ಸ್ವಂತಕ್ಕೆ 
67. 

ಹಿಂಪಡೆದ ಬಗ್ಗೆ 
ಎಸ್‌ಬಿಐ ಪರ್ಸನಲ್ ಬ್ಯಾಂಕಿಂಗ್ ಬ್ರಾಂಚ್, ಮೈಸೂರು ಖಾತೆ ನಂ . 10366322008 ರಿಂದ ಸ್ವಂತಕ್ಕೆ 
ಹಿಂಪಡೆದ ಬಗ್ಗೆ 
ಎಸ್‌ಬಿಐ ಪರ್ಸನಲ್ ಬ್ಯಾಂಕಿಂಗ್ ಬ್ರಾಂಚ್, ಮೈಸೂರು ಖಾತೆ ನಂ . 10366322008 ರಿಂದ ಸ್ವಂತಕ್ಕೆ 
ಹಿಂಪಡೆದ ಬಗ್ಗೆ 
ಎಸ್‌ಬಿಐ ಪರ್ಸನಲ್ ಬ್ಯಾಂಕಿಂಗ್ ಬ್ರಾಂಚ್ , ಮೈಸೂರು ಖಾತೆ ನಂ . 10366322008 ರಿಂದ ಸ್ವಂತಕ್ಕೆ 
ಹಿಂಪಡೆದ ಬಗ್ಗೆ 
ಎಸ್‌ಬಿಐ ಪರ್ಸನಲ್ ಬ್ಯಾಂಕಿಂಗ್ ಬ್ರಾಂಚ್, ಮೈಸೂರು ಖಾತೆ ನಂ . 10366322008 ರಿಂದ ತಮ್ಮನಿಗೆ 
ನೀಡಿದ ಬಗ್ಗೆ. 
ಎಸ್‌ಬಿಐ ಪರ್ಸನಲ್ ಬ್ಯಾಂಕಿಂಗ್ ಬ್ರಾಂಚ್ , ಮೈಸೂರು ಖಾತೆ ನಂ . 10366322008 ರಿಂದ ಷೇರು 
ಖರೀದಿಸಲು ಡಿಡಿ ಪಡೆದಿರುವ ಬಗ್ಗೆ 
ಎಸ್‌ಬಿಐ ಪರ್ಸನಲ್ ಬ್ಯಾಂಕಿಂಗ್ ಬ್ರಾಂಚ್ , ಮೈಸೂರು ಖಾತೆ ನಂ . 10366322008 ರಿಂದ ಸ್ವಯಂ 
ಹಿಂಪಡೆದ ಬಗ್ಗೆ 
ಎಸ್‌ಬಿಐ ಪರ್ಸನಲ್ ಬ್ಯಾಂಕಿಂಗ್ ಬ್ರಾಂಚ್ , ಮೈಸೂರು ಖಾತೆ ನಂ . 10366322008 ರಿಂದ ತಮ್ಮ 
ರವಿಶಂಕರ್‌ಗೆ ಪಾವತಿಸಿರುವ ಬಗ್ಗೆ 
ಯುಟಿಐ ಆಪರ್ಚುನಿಟಿ ಫಂಡ್‌ಗೆ ತೊಡಗಿಸಿರುವ ಮೊತ್ತ 

ಎಸ್ಬಿಐ ಪರ್ಸನಲ್ ಬ್ಯಾಂಕಿಂಗ್ ಬ್ರಾಂಚ್ , ಮೈಸೂರು ಖಾತೆ ನಂ . 10366322008 ರಿಂದ ಸುಂದರಂ 
76 . 

ಮೂಚುಯಲ್ ಫಂಡ್‌ಗೆ ಪಾವತಿಸಿದ ಬಗ್ಗೆ 
77. 

ಎಸ್‌ಬಿಐ ಪರ್ಸನಲ್ ಬ್ಯಾಂಕಿಂಗ್ ಬ್ರಾಂಚ್, ಮೈಸೂರು ಖಾತೆ ನಂ . 10366322008 ರಿಂದ ಎಸ್‌ಬಿಐ 
ಮ್ಯುಚುಯಲ್ ಮಾಗ್ರಮ್ ಫಂಡ್‌ಗೆ ಪಾವತಿಸಿದೆ. 
ಎಸ್‌ಬಿಐ ಪರ್ಸನಲ್ ಬ್ಯಾಂಕಿಂಗ್ ಬ್ರಾಂಚ್ , ಮೈಸೂರು ಖಾತೆ ನಂ . 10366322008 ರಿಂದ ಐಸಿಐಸಿಐ 
ಮ್ಯುಚುಯಲ್ ಫಂಡ್‌ಗೆ ಪಾವತಿಸಿದೆ. 
ಐಸಿಐಸಿಐ ಬ್ಯಾಂಕ್ , ಮೈಸೂರು ಖಾತೆ ನಂ . 152010000140 ರಿಂದ ಫಿಡೆಲಿಟಿ ಮ್ಯುಚುಯಲ್ ಫಂಡ್‌ಗೆ 
ಪಾವತಿಸಿದೆ. 
ಐಸಿಐಸಿಐ ಬ್ಯಾಂಕ್ , ಕಾಳಿದಾಸ ರಸ್ತೆ ಶಾಖೆ, ಮೈಸೂರು ಖಾತೆ ನಂ . 15201000070 ರಿಂದ ರಿಲೆಯನ್ಸ್ ಇಕ್ವಿಟಿ 
ಫಂಡ್‌ಗೆ ಪಾವತಿಸಿದೆ. 
ಐಸಿಐಸಿಐ ಬ್ಯಾಂಕ್ , ಕಾಳಿದಾಸ ರಸ್ತೆ ಶಾಖೆ, ಮೈಸೂರು ಖಾತೆ ನಂ . 15201000070 ರಿಂದ ಹೆಚ್ಎಸ್ಬಿಸಿ 
ಮೂಚುಯಲ್ ಫಂಡ್‌ಗೆ ಪಾವತಿಸಿದೆ. 
ಎಸ್‌ಬಿಐ ಪರ್ಸನಲ್ ಬ್ಯಾಂಕಿಂಗ್ ಬ್ರಾಂಚ್, ಮೈಸೂರು ಖಾತೆ ನಂ . 10366322008 ರಿಂದ ಯುಟಿಐ 
ಲೀಡರ್‌ಶಿಪ್ ಮ್ಯುಚುಯಲ್ ಫಂಡ್‌ಗೆ ಪಾವತಿಸಿದೆ. 

ಎಸ್‌ಬಿಐ ಪರ್ಸನಲ್ ಬ್ಯಾಂಕಿಂಗ್ ಬ್ರಾಂಚ್ , ಮೈಸೂರು ಖಾತೆ ನಂ . 10366322008 ರಿಂದ ಐಸಿಐಸಿಐ 
83 . 

ಪ್ರೊಡೆನ್ಸಿಯಲ್ ಪ್ಯೂಷನ್ ಮ್ಯುಚುಯಲ್ ಫಂಡ್‌ಗೆ ಪಾವತಿಸಿದೆ. 
ಎಸ್‌ಬಿಐ ಪರ್ಸನಲ್ ಬ್ಯಾಂಕಿಂಗ್ ಬ್ರಾಂಚ್ , ಮೈಸೂರು ಖಾತೆ ನಂ . 10366322008 ರಿಂದ ಫ್ರಾಂಕ್ಲಿನ್ 

ಇಂಡಿಯಾ ಫೆಕ್ಸಿ ಮ್ಯುಚುಯಲ್ ಫಂಡ್‌ಗೆ ಪಾವತಿಸಿದೆ 
85 . ಕೋಟಕ್ ಮಹಿಂದ್ರಾ ಮೂಚುಯಲ್ ಫಂಡ್‌ನಲ್ಲಿ ಹೂಡಿಕೆ ಮೊತ್ತ 
86 . ಹೆಚ್‌ಡಿಎಫ್ಸಿ ಮೂಚುಯಲ್ ಫಂಡ್‌ನಲ್ಲಿ ಹೂಡಿಕೆ ಮೊತ್ತ 

ಡಿಎಸ್‌ಪಿ ಬ್ಲಾಕ್ ರಾಕ್ ಟೈಗರ್‌ನಲ್ಲಿ ತೊಡಗಿಸಿರುವ ಮೊತ್ತ 
88 , ಹೆಚ್ಡಿಎಫ್ಸಿ ಮೂಚುಯಲ್ ಫಂಡ್‌ನಲ್ಲಿ ಹೂಡಿರುವ ಮೊತ್ತ 
89. | ಡಿಎಸ್ಪಿ ಮೆರಿಲಿಂಚ್ ಇಂಡಿಯಾ ಟೈಗರ್ ಫಂಡ್‌ಗೆ ತೊಡಗಿಸಿರುವ ಮೊತ್ತ 
90 . ಡಿಎಸ್‌ಪಿ ಟಾಪ್ 100 ಇಕ್ವಿಟಿ ಫಂಡ್‌ಗೆ ತೊಡಗಿಸಿರುವ ಮೊತ 

ಸುಂದರಂ ಮೂಚುಯಲ್ ಫಂಡ್‌ಗೆ ತೊಡಗಿಸಿರುವ ಮೊತ್ತ 
ಐಸಿಐಸಿಐ ಹೊಡೆನ್ಸಿಯಲ್ ಮೂಚುಯಲ್ ಫಂಡ್‌ನಲ್ಲಿ ಹೂಡಿರುವ ಮೊತ್ತ 
ಟಾಟಾ ಮೂಚುಯಲ್ ಫಂಡ್‌ಗೆ ಪಾವತಿಸಿರುವ ಮೊತ್ತ 

ಬಿರ್ಲಾ ಸನ್ ಲೈಫ್ ಮೂಚುಯಲ್ ಫಂಡ್‌ಗೆ ಪಾವತಿಸಿರುವ ಮೊತ್ತ 
1 95. | ಐಎನ್‌ಜಿ ವೈಶ್ಯ ಮೂಚುಯಲ್ ಫಂಡ್‌ಗೆ ಪಾವತಿಸಿರುವ ಮೊತ್ತ 

ಎಸ್‌ಬಿಐ ಎಮರ್ಜಿಂಗ್ ಮೂಚುಯಲ್ ಫಂಡ್‌ಗೆ ಪಾವತಿಸಿರುವ ಮೊತ್ತ 


49 , 000 .00 


3 ,00,000 .00 


5,00,000.00 


82 . 


2 ,00,000. 00 


3 ,00,000 .00 


84 . 


3 ,00,000 .00 


10 ,000 . 00 


87 . 


30,000. 00 
3 ,00, 000 .00 

5 ,000. 00 
1, 00, 000. 00 


1 . 00 ,000 . 00 


1, 00 ,000 . 00 


92 . 


25 , 000.00 


93 . 


35 .000 . 00 


25 ,000 . 00 


10 ,000. 00 


96 


5 ,000 . 00 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


೩೬೩೫ 


25 ,000. 00 
1, 00, 000.00 


98. 


15 ,000 .00 

5 ,000. 00 
1 , 00 ,000 . 00 

10 ,000 . 00 


3 , 00, 000. 00 


25 , 000. 00 
25, 000. 00 
95, 000. 00 


2 . 03 ,700. 00 


3 , 00, 000. 00 


| 97 . | ಪ್ರಾಂಕ್ಲಿನ್ ಇಂಡಿಯಾ ಟೆಂಪಲ್‌ಟನ್ ಮ್ಯೂಚುಯಲ್ ಫಂಡ್‌ಗೆ ಪಾವತಿಸಿರುವ ಮೊತ್ತ 

ಎಲ್‌ಐಸಿ ಮೂಚುಯಲ್ ಫಂಡ್ಗೆ ಹೂಡಿರುವ ಮೊತ್ತ 
_ 99. | ಪ್ರಾಂಕ್ಲಿನ್ ಇಂಡಿಯಾ ಪ್ರೈಮ್ಮ್ಯೂಚುಯಲ್ ಫಂಡ್ಗೆ ಹೂಡಿರುವ ಮೊತ್ತ 
100. ಐಸಿಐಸಿಐ ಮೊಡೆನಿಯಲ್ ಎಂಐಎಫ್ 25 ಗೊತ್ಮೂಚುಯಲ್ ಫಂಡ್‌ನಲ್ಲಿ ಹೂಡಿರುವ ಮೊತ್ತ 
101. ಎಸ್‌ಬಿಐ ಮಾಗ್ರಂ ಮಲ್ಟಿ ಕ್ಯಾಪ್ ಫಂಡ್‌ನಲ್ಲಿ ಹೂಡಿರುವ ಮೊತ್ತ 
102 . ಎಸ್‌ಬಿಐ ಎಮ್‌ರ್ಜಿಂಗ್ ಬಿಸಿನೆಸ್ ಫಂಡ್‌ನಲ್ಲಿ ಹೂಡಿರುವ ಮೊತ್ತ 
103. ಡಿಎಸ್‌ಪಿ ಬ್ಲಾಕ್ ರಾಕ್ ಟಾಪ್ 100 ಇಕ್ವಿಟಿ ಫಂಡ್‌ನಲ್ಲಿ ಹೂಡಿರುವ ಮೊತ್ತ 
| 104 , | ಟಾಟಾ ಇನ್‌ಫ್ರಾಸ್ಟಚರ್ ಫಂಡ್‌ನಲ್ಲಿ ಹೂಡಿರುವ ಮೊತ್ತ ಪೋಲಿಯೊ ನಂ . 589805 /59 
105 . ಟಾಟಾ ಇನ್‌ಫ್ರಾಸ್ತಚರ್ ಫಂಡ್‌ನಲ್ಲಿ ಹೂಡಿರುವ ಮೊತ್ತ ಪೋಲಿಯೊ ನಂ . 589806 /56 
106. ಐಸಿಐಸಿಐ ಇನ್‌ಫೋಟೆಕ್‌ನಲ್ಲಿ ಹೂಡಿರುವ ಮೊತ್ತ 
107. ಇಂಡಿಯಾ ಬ್ಯುಲ್ ಸೆಕ್ಯೂರಿಟಿಗೆ ಪಾವತಿಸಿರುವ ಮೊತ್ತ 
| 108. | ಕರ್ವೆ ಶೇರ್‌ ಬ್ರೇಕಿಂಗ್‌ನಲ್ಲಿ ಹೂಡಿರುವ ಮೊತ್ತ 
109 . ಎಸ್‌ಬಿಐ ಪರ್ಸನಲ್ ಬ್ಯಾಂಕಿಂಗ್ ಶಾಖೆಯಲ್ಲಿರುವ ಎಫ್‌ಡಿ ನಂ . 01292011168 ರಲ್ಲಿರುವ ಹೂಡಿಕೆ 
110. ಓರಿಯಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಬ್ಯಾಂಕಿನಲ್ಲಿ ಹೂಡಿರುವ ಮೊತ್ತ 
_ 111 . | ಓರಿಯಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಬ್ಯಾಂಕಿನಲ್ಲಿ ಹೂಡಿರುವ ಮೊತ್ತ 
| 112 . | ಓರಿಯಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಬ್ಯಾಂಕಿನಲ್ಲಿ ಹೂಡಿರುವ ಮೊತ್ತ 
| 113 . ಐಸಿಐಸಿಐ ಬ್ಯಾಂಕ್ ಮೈಸೂರಿನ ಖಾತೆ ನಂ . 0152010000140ಗೆ ಪಾವತಿಸಿರುವ ಶುಲ್ಕಗಳು 
114 , ಐಸಿಐಸಿಐ ಬ್ಯಾಂಕ್ ಮೈಸೂರಿನ ಖಾತೆ ನಂ . 0152010000070ಗೆ ಪಾವತಿಸಿರುವ ಶುಲ್ಕಗಳು 
115 . ಎಸ್‌ಬಿಐ ಪರ್ಸನಲ್ ಬ್ಯಾಂಕಿಂಗ್ ಬ್ರಾಂಚ್‌ನಲ್ಲಿ ಪಾವತಿಸಿರುವ ಟಿಎಇಎಸ್ ಹಾಗೂ ಕಲೆಕ್ಷನ್ ಶುಲ್ಕಗಳು 
116 . ಎಲ್‌ಬಿ ಪಬ್ಲಿಷರ್‌ಗೆ ಪಾವತಿಸಿರುವ ಮೊತ್ತಗಳು 
117, ಸೈಬರ್ ಟೆಕ್‌ಗೆ ಪಾವತಿಸಿರುವ ಶುಲ್ಕಗಳು 
118 . | ಕಾರ್ವೆ ಸ್ಟಾಕ್ ಬ್ರೇಕಿಂಗ್ ಲಿಂ . ಗೆ ಪಾವತಿಸಿರುವ ಡಿಮ್ಯಾಟ್ ಹಾಗೂ ಬೋಕರೇಜ್ ಶುಲ್ಕಗಳು 

ಒಟ್ಟು ಮೊತ್ತ ರೂ . 
ಆರೋಪಿತ ಅಧಿಕಾರಿ ಶ್ರೀ ಬಿ . ಶಿವಶಂಕರ್ ಮತ್ತು ಕುಟುಂಬದವರು ಪಡೆದಿರುವ ಆದಾಯದ ವಿವರಗಳು 


1 ,50 ,000. 00 


1 ,00,000.00 

99 ,800 .00 


49 ,900.00 


2 .407. 00 


410 .00 
3 ,891. 00 
41. 037 .00 


9 .500. 00 


25 . 499 . 99 


1,01,00,842.52 


*)2 


ಆದಾಯದ ವಿವರಗಳು 


- 


ಮೌಲ್ಯ 
( ರೂ . ಗಳಲ್ಲಿ) 
30 ,96 ,886.00 
6, 00 ,000.00 

4 ,680.00 


1, 089 .34 


1, 499. 60 


6 ,625 .19 


62 .17 


ನಿವ್ರಳ ವೇತನ ಆದಾಯ 

ಶ್ರೀ ಬಿ . ಶಿವಶಂಕರ್‌ರವರು ಸಿಂಡಿಕೇಟ್ ಬ್ಯಾಂಕ್ ಮೈಸೂರು ಶಾಖೆಯಿಂದ ಪಡೆದಿರುವ ಲೋನ್ ಮೊತ್ತ 
_ 3, | ಆರೋಪಿತರು ಕೆ. ಜಿ.ಐ . ಡಿ ಯಿಂದ ಪಡೆದಿರುವ ಲೋನ್ ಮೊತ್ತ 

ಶ್ರೀ ಬಿ . ಶಿವಶಂಕರ್ ಮತ್ತು ಶ್ರೀಮತಿ ಪುಷ್ಪಲತಾ ರವರು ಹೆಚ್‌ಡಿಎಫ್ಸಿ ಬ್ಯಾಂಕ್‌ನಲ್ಲಿ ಹೊಂದಿರುವ ಖಾತೆ 
| ನಂ . 00651330004160 ರಲ್ಲಿ ಪಡೆದಿರುವ ಬಡ್ಡಿ 
ಶ್ರೀ ಬಿ . ಶಿವಶಂಕರ್‌ರವರು ಹೆಚ್‌ಡಿಎಫ್‌ಸಿ ಬ್ಯಾಂಕ್‌ನಲ್ಲಿ ಹೊಂದಿರುವ ಖಾತೆ ನಂ . 00651330004150ರಲ್ಲಿ 
ಪಡೆದಿರುವ ಬಡ್ಡಿ 
ಸಿಂಡಿಕೇಟ್ ಬ್ಯಾಂಕ್ ಚಾಮುಂಡಿಪುರಂ ಶಾಖೆ, ಮೈಸೂರು ಇಲ್ಲಿ ಹೊಂದಿರುವ ಖಾತೆ ನಂ . 
17052010049865 ರಿಂದ ಪಡೆದಿರುವ ಬಡ್ಡಿ 
ಸಿಂಡಿಕೇಟ್ ಬ್ಯಾಂಕ್ ಚಾಮುಂಡಿಪುರಂ ಶಾಖೆ, ಮೈಸೂರು ಇಲ್ಲಿ ಹೊಂದಿರುವ ಎಸ್‌ಬಿ ಖಾತೆ ನಂ . 
17052010049870 ರಿಂದ ಪಡೆದಿರುವ ಬಡ್ಡಿ 
ಸಿಂಡಿಕೇಟ್ ಬ್ಯಾಂಕ್ ಲಷ್ಕರ್ ಮೊಹಲ್ಲಾ ಶಾಖೆ, ಮೈಸೂರು ಇಲ್ಲಿ ಹೊಂದಿರುವ ಖಾತೆ ನಂ . 
1703220000654 ರಿಂದ ಪಡೆದಿರುವ ಬಡ್ಡಿ 
ಎಸ್‌ಬಿಐ ಪರ್ಸನಲ್ ಬ್ಯಾಂಕಿಂಗ್ ಶಾಖೆ, ಮೈಸೂರು ಇಲ್ಲಿ ಹೊಂದಿರುವ ಎಸ್. ಬಿ . ಖಾತೆ ನಂ . 
10366322008 ರಿಂದ ಪಡೆದಿರುವ ಬಡ್ಡಿ 
ಓರಿಯಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್, ದೇವರಾಜ್ ಅರಸು ಶಾಖೆ, ಮೈಸೂರು ಇಲ್ಲಿ ಹೊಂದಿರುವ ಖಾತೆ 
ನಂ . 2500011192 ರಿಂದ ಪಡೆದಿರುವ ಬಡ್ಡಿ 
ಬ್ಯಾಂಕ್ ಆಫ್ ಮಹರಾಷ್ಟ ಜಯಲಕ್ಷಿ ಪರಂ ಶಾಖೆ, ಮೈಸೂರುರ ಖಾತೆ ನಂ . 3251 ರಿಂದ ಪಡೆದಿರುವ ಬಡ್ಡಿ 
ಎಸ್‌ಬಿಎಂ , ಎಂ .ಎಸ್. ಬಿಲ್ಡಿಂಗ್ ಶಾಖೆ, ಬೆಂಗಳೂರು ಎಸ್. ಬಿ. ಖಾತೆ ನಂ . 26/4885 ರಿಂದ ಪಡೆದಿರುವ 
ಬಡ್ಡಿ 
ಕೆಂಗಲ್ ಕೋ - ಆಪರೇಟಿವ್ ಸೊಸೈಟಿ, ವೆಸ್ಟ್ ಆಫ್ ಕಾರ್ಡ್ ರೋಡ್ ಶಾಖೆ, ಬೆಂಗಳೂರಿನಲ್ಲಿ ಹೊಂದಿರುವ 
| ಎಸ್. ಬಿ . ಖಾತೆ ನಂ . 1316 ರಿಂದ ಪಡೆದಿರುವ ಬಡಿ 


1,731.58 


9 ,557. 00 


3127 . 00 


247 .00 


2 ,425. 00 


4 ,745 . 20 


೩೬೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


ಭಾಗ - ೧ 


14 


16,561. 37 


1, 844.50 


4191.00 


3 ,389.34 
66,276. 98 
52 ,526. 00 
98. 610 . 00 


19 . 


61 ,334.84 


33 .963.00 


29 ,403 . 93 


10 , 453 .44 


30.871 .04 


28 , 


1.16 , 312 . 92 

5 . 023. 65 
21, 080.00 
25,141.50 


ಡಿ 


( 29 , 1 


, ಮರಿ 


30 . 


8 ,097. 48 


26, 957 . 26 


37,642.09 


33 . 


26 , 875 . 00 | 

726. 91 


42710 
5 .723.00 


ಯುಡಿಐ ಅಪರ್ಚುನಿಟಿ ಫಂಡ್‌ನಲ್ಲಿ ಬಂದಿರುವ ಬಡ್ಡಿಯ ಮೊತ್ತ 
ಸುಂದರಂ ಮೂಚುಯಲ್ ಫಂಡ್‌ನಿಂದ ಬಂದಿರುವ ಬಡ್ಡಿಯ ಆದಾಯ 
ಎಸ್‌ಬಿಐ ಮಾಗ್ರಮ್ ಮ್ಯೂಚುಯಲ್ ಫಂಡ್‌ನಿಂದ ಬಂದಿರುವ ಬಡ್ಡಿಯ ಆದಾಯ 
ಎಸ್‌ಬಿಐ ಮೂಚುಯಲ್ ಫಂಡ್‌ನಿಂದ ಬಂದಿರುವ ಬಡ್ಡಿ 
ಫಿಡೆಲಿಟಿ ಮೂಚುಯಲ್ ಫಂಡ್‌ನಿಂದ ಬಂದಿರುವ ಬಡ್ಡಿ 

ರಿಲಾಯನ್ಸ್ ಮೂಚುಯಲ್ ಫಂಡ್‌ನಿಂದ ಪಡೆದಿರುವ ಬಡ್ಡಿ 
20. ಹೆಚ್ಎಸ್ಬಿಸಿ ಮೂಚುಯಲ್ ಫಂಡ್‌ನಿಂದ ಪಡೆದಿರುವ ಬಡ್ಡಿ 

ಯುಟಿಐ ಲೀಡರ್‌ಶಿಪ್ ಇಕ್ವಿಟಿ ಮೂಚುಯಲ್ ಫಂಡ್‌ನಿಂದ ಪಡೆದಿರುವ ಬಡ್ಡಿ 

ಐ . ಸಿ . ಸಿ . ಐ ಮೊಡೆನಿಯಲ್ ಪೂಷನ್ ಮೂಚುಯಲ್ ಫಂಡ್‌ನಿಂದ ಪಡೆದ ಬಡ್ಡಿ ಆದಾಯ 
23, | ಪ್ರಾಕ್ತನ್ ಇಂಡಿಯಾ ಪ್ರಕ್ತಿ ಮೂಚುಯಲ್ ಫಂಡ್ನಿಂದ ಪಡೆದ ಬಡ್ಡಿ ಆದಾಯ 
24 , ಕೋಟಿಕ್ ಮಹೇಂದ್ರ ಮೂಚುಯಲ್ ಫಂಡ್‌ನಿಂದ ಬಡ್ಡಿ ಆದಾಯ 
25 . ಹೆಚ್ . ಡಿ .ಎಫ್ . ಸಿ . ಮೂಚುಯಲ್ ಫಂಡ್‌ನಿಂದ ಬಂದಿರುವ ಬಡ್ಡಿಯ ಬಗ್ಗೆ 
26. ಡಿ .ಎಸ್. ಪಿ . ಮೆರಿಲಿಂಚ್‌ನಲ್ಲಿ ಹೂಡಿರುವ ಮೊತ್ತಕ್ಕೆ ಪಡೆದಿರುವ ಬಡ್ಡಿಯ ವಿವರ 
27 . | ಹೆಚ್. ಡಿ.ಎಫ್.ಸಿ . ಫಂಡ್‌ನಿಂದ ಪಡೆದಿರುವ ಮೆಚ್ಯುರಿಟಿ ಮೊತ್ತ | 

ಡಿ. ಎಸ್ . ಪಿ . ಮೆರಿಲಿಂಚ್ ಇಂಡಿಯಾ ಟೈಗಲ್ ಫಂಡ್‌ನಿಂದ ಪಡೆದಿರುವ ಮೆಚ್ಯುರಿಟಿ ಮೊತ್ತ 
ಡಿ. ಎಸ್ . ಪಿ . ಮೆರಿಲಿಂಚ್ ಟಾಪ್ 100 ಇಕ್ವಿಟಿ ಫಂಡ್‌ನಿಂದ ಪಡೆದಿರುವ ಮೆಚ್ಯುರಿಟಿ ಮೊತ್ತ 
ಸುಂದರಂ ಮ್ಯುಚುಯಲ್ ಫಂಡ್ ನಿಂದ ಪಡೆದಿರುವ ಬಡ್ಡಿಯ ಆದಾಯ 
ಐ . ಸಿ. ಐ . ಸಿ . ಐ ಪ್ರೊಡೆನ್ಸಿಯಲ್ ಮೂಚುಯಲ್ ಫಂಡ್‌ನಲ್ಲಿ ಪಡೆದಿರುವ ಮೆಚ್ಯುರಿಟಿ ಮೊತ್ತ 
ಟಾಟಾ ಮ್ಯೂಚುಯಲ್ ಫಂಡ್‌ನಲ್ಲಿ ಪಡೆದಿರುವ ಮೆಚ್ಯುರಿಟಿ ಮೊತ್ತ 

ಬಿರ್ಲಾ ಸನ್‌ಲೈಫ್ ಮ್ಯೂಚುಯಲ್ ಫಂಡ್‌ನಲ್ಲಿ ಪಡೆದಿರುವ ಮೊತ್ತ 
34. ಐಎನ್‌ಜಿ ವೈಶ್ಯ ಮೂಚುಯಲ್ ಫಂಡ್‌ನಲ್ಲಿ ಪಡೆದಿರುವ ಮೆಚ್ಯುರಿಟಿ ಮೊತ್ತ 
35 . ಎಸ್. ಬಿ. ಐ ಎಮರ್ಜಿಂಗ್ ಮೂಚುಯಲ್ ಫಂಡ್‌ನಲ್ಲಿ ಪಡೆದಿರುವ ಮೆಚ್ಯುರಿಟಿ ಮೊತ್ತ 
36 . | ಪ್ರಾಂಕ್ಲಿನ್ ಇಂಡಿಯಾ ಟೆಂಪಲ್ಟನ್ ಮೂಚಿಯಲ್ ಫಂಡ್‌ನಲ್ಲಿ ಪಡೆದಿರುವ ಮೆಚ್ಯುರಿಟಿ ಮೊತ್ತ 
37. | ಎಲ್. ಐ.ಸಿ . ಮೂಚುಯಲ್ ಫಂಡ್‌ನಲ್ಲಿ ಪಡೆದಿರುವ ಮೆಕ್ಯೂರಿಟಿ ಮೊತ್ತ 
38 . ಪ್ರಾಂಕ್ಲಿನ್ ಇಂಡಿಯಾ ಪ್ರೈಮ್ ಮೂಚಿಯಲ್ ಫಂಡ್‌ನಲ್ಲಿ ಪಡೆದಿರುವ ಮೆಚ್ಯುರಿಟಿ ಮೊತ್ತ 

ಐ . ಸಿ . ಐ . ಸಿ. ಐ . ಮೊಡೆನಿಯಲ್ ಎಂ . ಐ . ಪಿ . 25 ಗೋತ್‌ ಫಂಡ್‌ನಿಂದ ಪಡೆದ ಬಡ್ಡಿ ಆದಾಯ 

ಎಸ್ . ಬಿ . ಐ . ಮಿಕ್ಯಾಪ್ ಫಂಡ್‌ನಿಂದ ಪಡೆದ ಬಡ್ಡಿ ಆದಾಯ 
41. ಎಸ್ . ಬಿ . ಐ . ಎಮರ್ಜಿಂಗ್ ಬಿಸಿನೆಸ್ ಮ್ಯೂಚುಯಲ್ ಫಂಡ್‌ನಿಂದ ಬಡ್ಡಿ ಆದಾಯ 
42 . ಡಿ .ಎಸ್ . ಪಿ . ಬ್ಲಾಕ್ ಬ್ಯಾಕ್ ಇಟಿ ಮೂಚುಯಲ್ ಫಂಡ್‌ನಿಂದ ಪಡೆದ ಬಡ್ಡಿ ಆದಾಯ 
43. ಟಾಟಾ ಇನ್‌ಫಾಸಕ್ಟರ್‌ ಫಂಡ್‌ನಿಂದ ಪಡೆದ ಬಡ್ಡಿ ಆದಾಯ 
44 , ಟಾಟಾ ಇನ್‌ಫಾಸಕ್ಟರ್ ಫಂಡ್‌ನಿಂದ ಪಡೆದ ಬಡ್ಡಿ ಆದಾಯ 
45, ಐ . ಸಿ . ಐ . ಸಿ. ಐ. ಇನ್‌ಫೋಟೆಕ್ನಿಂದ ಬಂದ ಲಾಭಾಂಶದ ವಿವರ 
46. ಇಂಡಿಯಾ ಬುಲ್‌ನಿಂದ ಪಡೆದಿರುವ ಮೆಚ್ಯುರಿಟಿ ಮೊತ್ತ 
47. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಷೇರಿನಿಂದ ಪಡೆದಿರುವ ಬಡ್ಡಿಯ ಬಗ್ಗೆ . 
48 . ಎಸ್. ಬಿ . ಐ. ಪಿ . ಬಿ . ಬಿ . ಶಾಖೆ ಮೈಸೂರ್‌ರವರಿಂದ ಪಡೆದಿರುವ ಬಡ್ಡಿಯ ವಿವರ 

ಓರಿಯಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಜಯಲಕ್ಷ್ಮಿಪುರಂ ಶಾಖೆ, ಮೈಸೂರು ಇದರಿಂದ ಪಡೆದಿರುವ 
ಮೆಚ್ಯುರಿಟಿ ಮೊತ್ತ 
ಓರಿಯಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಜಯಲಕ್ಷ್ಮೀಪುರಂ ಶಾಖೆ , ಮೈಸೂರು ಇದರಿಂದ ಪಡೆದಿರುವ 
ಮೆಚ್ಯುರಿಟಿ ಮೊತ್ತ 
ಓರಿಯಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಜಯಲಕ್ಷ್ಮೀಪುರಂ ಶಾಖೆ, ಮೈಸೂರು ಇದರಿಂದ ಪಡೆದಿರುವ 
ಮೆಚ್ಯುರಿಟಿ ಮೊತ್ತ 

ಮಾರ್ಗದರ್ಶಿ ಚಿಟ್ ಫಂಡ್‌ನಿಂದ ಪಡೆದಿರುವ ಬಡ್ಡಿಯ ವಿವರ 
53. | ಇನ್ಸೂರೆನ್ಸ್ ಪಾಲಿಸಿ ನಂ . 722315730 ನಿಂದ ಪಡೆದಿರುವ ಮನಿ ಬ್ಯಾಕ್ ಮೊತ್ತ 

ಆರೋಪಿತ ಅಧಿಕಾರಿ ಶ್ರೀ ಬಿ. ಶಿವಶಂಕರ್ ರವರು ತಮ್ಮ ಪತ್ನಿ ಶ್ರೀಮತಿ ಪುಷ್ಪಲತ ರವರ ಹೆಸರಿನಲ್ಲಿ ಸರ್ವೆ 
54 . 
| ಇನ್‌ಮೆಂಟ್ ಖರೀದಿಸಿ ಲೀಸ್‌ಗೆ ನೀಡಿರುವ ಬಗ್ಗೆ. 

ಒಟ್ಟು ಮೊತ್ತ ರೂ . 


8 ,223 .38 


1,267. 00 


39 . 


5 .023. 05 


40, 


4990. 00 


10 . 854.20 | 


311, 963 . 91 

2 . 316 , 89 


2 . 316 .89 


1.29, 974.00 


16 , 000.00 


102.00 
1, 78 , 457. 00 


113 ,790.00 


1,09 ,464. 00 


52 ,316.00 


2 . 00 , 699 .64 


20 , 000. 00 


2,00,000.00 


57. 83 ,865 .39 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


೩೬೩೭ 


ಆರೋಪಿತ ಅಧಿಕಾರಿಯವರು ತಮ್ಮ ಎಲ್ಲಾ ಬಲ್ಲ ಮೂಲಗಳಿಂದ ಬಂದಿರುವ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನು ಸಂಪಾದಿಸಿರುವ ಬಗ್ಗೆ 
ಅಂಕಿ ಅಂಶಗಳ ಪಟ್ಟಿ ಈ ಕೆಳಕಂಡಂತಿದೆ . 
ಒಟ್ಟು ಆಸ್ತಿಗಳು 

1,32 ,84, 776. 90 
ಒಟ್ಟು ಖರ್ಚು 

1, 01,00, 842 .52 
ಒಟ್ಟು ಆಸ್ತಿ ಮತ್ತು ಖರ್ಚುಗಳ ಮೊತ್ತ 

2 ,33 . 85 , 619 .42 
ಒಟ್ಟು ಆದಾಯ 

57,83 ,865 . 39 
ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ 

1,76, 01, 754. 03 
ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಮಾನ್ಯ ಲೋಕಾಯುಕ್ತರ ತನಿಖೆಯ ಅನ್ವಯ ರೂ . 1,76 ,01,754.03 ಮೊತ್ತದ ಆದಾಯಕ್ಕಿಂತ ಹೆಚ್ಚಿನ 
ಪ್ರಮಾಣದ ಆಸ್ತಿಯನ್ನು ಹೊಂದಿದ್ದು, ಆ ಪ್ರಕಾರ ಶೇಕಡ 305.33 % ರಷ್ಟು ಹೆಚ್ಚಿನ ಪ್ರಮಾಣ ಆಸ್ತಿಯನ್ನು ಹೊಂದಿರುವುದು ತನಿಖೆಯಿಂದ 
ದೃಢಪಟ್ಟಿರುವುದು ಹಾಗೂ ಆರೋಪಿತ ಅಧಿಕಾರಿಯವರು ಈ ಬಗ್ಗೆ ತೃಪ್ತಿಕರವಾದ ವಿವರಣೆ ಅಥವಾ ಲೆಕ್ಕವನ್ನು ನೀಡದಿರುವುದರಿಂದ ಆರೋಪಿತರ 
ಭ್ರಷ್ಟಾಚಾರ ನಿಯಂತ್ರಣ ಕಾಯಿದೆ 1988ರ ಕಲಂ 13(1)( ಇ) ಸಹವಾಚನ 13(2) ರಡಿಯಲ್ಲಿ ಎಸಗಿರುವ ಶಿಕ್ಷಾರ್ಹ ಅಪರಾಧವು ಸಾಬೀತಾಗಿರುವ 
ಹಿನ್ನೆಲೆಯಲ್ಲಿ ಆರೋಪಿತ ಅಧಿಕಾರಿಯವರನ್ನು ಅಭಿಯೋಜನೆಗೆ ಒಳಪಡಿಸಲು ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸುತ್ತದೆ . 

ಆದೇಶ ಸಂಖ್ಯೆ: ಸಿಆಸುಇ 01 ಇಮುವಿ 2011 , ಬೆಂಗಳೂರು ದಿನಾಂಕ : 15 - 10 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಕಾರಣಗಳಿಂದಾಗಿ ಭ್ರಷ್ಟಾಚಾರ ನಿಯಂತ್ರಣ ಕಾಯಿದೆ 1988 ಕಲಂ 19(1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಶ್ರೀ ಬಿ. ಶಿವಶಂಕರ್, ಮುಖ್ಯ ಇಂಜಿನಿಯರ್ ಇವರ ವಿರುದ್ಧ ಹೂಡಲಾದ ಆರೋಪಗಳಿಗಾಗಿ ಅದೇ ಕಾಯಿದೆ ಕಲಂ 13 (1) ( ಇ) 
ಸಹವಾಚನ 13(2) ರಡಿಯಲ್ಲಿ ಅವರ ವಿರುದ್ದ ಸಕ್ಷಮ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಮೊಕದ್ದಮೆ ಹೂಡಲು ಈ ಮೂಲಕ ಲೋಕಾಯುಕ್ತರಿಗೆ 
ಅಭಿಯೋಜನೆಗೆ ಮಂಜೂರಾತಿ ನೀಡಲಾಗಿದೆ. 
ಈ ಅದೇಶವನ್ನು ನನ್ನ ಸಹಿ ಮತ್ತು ಕಛೇರಿಯ ಮೊಹರಿನ ಅಡಿಯಲ್ಲಿ ದಿನಾಂಕ: 15 -10 - 2011 ರಂದು ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ . ಆರ್ . ವಿಜಯಾನಂದ ಶರ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ. ಆರ್. 2564 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

(ಸೇವೆಗಳು - 3) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಡಾ|| ಆರ್. ಗೋಪಾಲ್ , ನಿರ್ದೆಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ಇಲಾಖೆ ಇವರನ್ನು ಸೇವೆಯಿಂದ 

ಅಮಾನತ್ತುಗೊಳಿಸುವುದನ್ನು ತೆರವುಗೊಳಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 09 ಇಮುವಿ 2011, ದಿನಾಂಕ : 06 - 09 - 2011 

2. ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಅರ್ಜಿ ಸಂಖ್ಯೆ: 6272 /2011ರಲ್ಲಿ , 

ದಿನಾಂಕ 19 - 09 - 2011ರಂದು ನೀಡಿದ ಮಧ್ಯಂತರ ಆದೇಶ. 
ಪ್ರಸ್ತಾವನೆ : 

ಡಾ|| ಆರ್. ಗೋಪಾಲ್, ನಿರ್ದೆಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ಇಲಾಖೆ , ಮೈಸೂರು ಇವರು ಮೈಸೂರಿನ ಕೇಂದ್ರ 
ಕಛೇರಿಯಲ್ಲಿರುವ ಆಡಿಟೋರಿಯಂ ನವೀಕರಣ ಕಾಮಗಾರಿಯಲ್ಲಿ ಹಲವಾರು ಅಕ್ರಮಗಳನ್ನು ಎಸಗಿದ ಆರೋಪಕ್ಕಾಗಿ ಅವರನ್ನು ಮೇಲೆ (1)ರಲ್ಲಿ 
ಓದಲಾದ ದಿನಾಂಕ 06 - 09 -2011ರ ಸರ್ಕಾರಿ ಆದೇಶದಲ್ಲಿ ಅವರ ವಿರುದ್ಧದ ಶಿಸ್ತಿನ ಕ್ರಮವನ್ನು ಬಾಕಿ ಇಟ್ಟು ಸೇವೆಯಿಂದ ಅಮಾನತ್ತಿನಲ್ಲಿಡಲಾಯಿತು. 

ಡಾ|| ಆರ್. ಗೋಪಾಲ್, ಇವರು ಸದರಿ ಆದೇಶದ ವಿರುದ್ದ ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ ಅರ್ಜಿ ಸಂಖ್ಯೆ: 
6272 /2011ನ್ನು ಸಲ್ಲಿಸಿದ್ದು , ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ದಿನಾಂಕ 19 -09 -2011ರಲ್ಲಿ ಈ ಕೆಳಕಂಡಂತೆ ಮಧ್ಯಂತರ ಆದೇಶ 
ನೀಡಿದೆ. 


“The operation of the suspension order bearing No . ಸಿಆಸುಇ 09 ಇಮುವಿ 2011 dated 6 - 9-2011 is stayed for a period of two 


months or until the disposal of the application , whichever is earlier and it is made clear that this order of stay is only a temporary 
decision taken subject to the stand of the government which will be considered when the reply statement is filed and if the applicant 
has already been relieved of his duties, he shall be taken back to duty" 

ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಆದೇಶದ ಅನ್ವಯ ಮೇಲ್ಕಂಡ ಮಧ್ಯಂತರ ಅದೇಶವನ್ನು ಅನುಷ್ಟಾನಗೊಳಿಸಲು 
ಸರ್ಕಾರವು ಈ ಮುಂದಿನಂತೆ ಆದೇಶಿಸುತ್ತದೆ . 


೩೬೩೮ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಡಿಸೆಂಬರ್ ೧೫ , ೨೦೧೧ 


ಭಾಗ - ೧ 


ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 09 ಇಮುವಿ 2011, ಬೆಂಗಳೂರು, ದಿನಾಂಕ 15 -10 -2011 . 
ಪ್ರಸ್ತಾವನೆಯಲ್ಲಿ ವಿವರಿಸಲ್ಪಟ್ಟ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಡಾ|| ಆರ್. ಗೋಪಾಲ್, ನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು 
ಸಂಗ್ರಹಾಲಯ ಇಲಾಖೆ ಅವರನ್ನು ಸೇವೆಯಿಂದ ಅಮಾನತ್ತುಗೊಳಿಸುವುದನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 2 ತಿಂಗಳ ಅವಧಿಗೆ ಅಥವಾ 
ಈ ಪ್ರಕರಣದ ತೀರ್ಮಾನವಾಗುವವರೆಗೆ ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ತೆರವುಗೊಳಿಸಿ ಅವರನ್ನು ನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು 
ಸಂಗ್ರಹಾಲಯ ಇಲಾಖೆ, ಈ ಹುದ್ದೆಯಲ್ಲಿ ಪುನರ್ ನೇಮಿಸಿದೆ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಆರ್ . ವಿಜಯಾನಂದ ಶರ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ .ಆರ್. 2565 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3) 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಯನ್ನು ವಿಭಜಿಸಿ ಪ್ರತ್ಯೇಕ ಪ್ರವಾಸೋದ್ಯಮ 

ಇಲಾಖೆಯನ್ನು ರಚಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 42 ಸಸಿವಿ 2006, ದಿನಾಂಕ: 18 - 05 - 2006 

2 . ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 379 ಎಸ್ಎಎಸ್ 2008 , 

ದಿನಾಂಕ : 06 - 10 - 2008 . 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರಲ್ಲಿ ಕರ್ನಾಟಕ ಸರ್ಕಾರದ ಸಚಿವಾಲಯದ ವಾರ್ತಾ , ಪ್ರವಾಸೋದ್ಯಮ ಮತ್ತು ಯುವಜನ ಸೇವಾ ಇಲಾಖೆಯನ್ನು 
ಪುನರ್ ರಚಿಸಿ ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಹಾಗೂ ಪ್ರವಾಸೋದ್ಯಮ ಇಲಾಖೆಯನ್ನಾಗಿ ಪುನರ್ ಪದನಾಮಕರಿಸಲಾಗಿತ್ತು. ಆಡಳಿತದ 
ಹಿತದೃಷ್ಟಿಯಿಂದ ಸದರಿ ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಹಾಗೂ ಪ್ರವಾಸೋದ್ಯಮ ಇಲಾಖೆಯನ್ನು ವಿಭಜಿಸಿ ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ 
ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಎಂಬ ಪ್ರತ್ಯೇಕ ಎರಡು ಇಲಾಖೆಗಳನ್ನು ರಚಿಸುವ ಪ್ರಸ್ತಾವನೆಯನ್ನು ಕಾಯ್ದಿರಿಸಿ ಮೇಲೆ ಓದಲಾದ ( 2) ರಲ್ಲಿ 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಇಲಾಖೆಗೆ ಪ್ರತ್ಯೇಕ ಕಾರ್ಯದರ್ಶಿಯನ್ನು ನೇಮಕ ಮಾಡಿ ಆದೇಶಿಸಲಾಗಿದೆ. ಪ್ರಸ್ತುತ ಕರ್ನಾಟಕ ಸರ್ಕಾರ ( ವ್ಯವಹಾರ 
ಹಂಚಿಕೆ ) ನಿಯಮಾವಳಿ 1977ಕ್ಕೆ ತಿದ್ದುಪಡಿಯನ್ನು ಕಾಯ್ದಿರಿಸಿ ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಹಾಗೂ ಪ್ರವಾಸೋದ್ಯಮ ಇಲಾಖೆಯನ್ನು ವಿಭಜಿಸಿ 
ಪ್ರತ್ಯೇಕ ಪ್ರವಾಸೋದ್ಯಮ ಇಲಾಖೆಯನ್ನಾಗಿ ರಚಿಸಲು ಸರ್ಕಾರ ತೀರ್ಮಾನಿಸಿ ಈ ಮುಂದಿನಂತೆ ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 830 ಸಅಸೇ 2008, ಬೆಂಗಳೂರು, ದಿನಾಂಕ 14 - 10 - 2011 . 
ಸಚಿವಾಲಯದ ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಯನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ವಿಭಜಿಸಿ 
ಈ ಕೆಳಗಿನಂತೆ ಎರಡು ಪ್ರತ್ಯೇಕ ಇಲಾಖೆಗಳನ್ನಾಗಿ ರಚಿಸಲಾಗಿದೆ. 

1) ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಇಲಾಖೆ 

2) ಪ್ರವಾಸೋದ್ಯಮ ಇಲಾಖೆ 

ಈ ಮೇಲ್ಕಂಡಂತೆ ಪ್ರತ್ಯೇಕಗೊಂಡ ಇಲಾಖೆಗಳ ಕಾರ್ಯ ಹಂಚಿಕೆಯನ್ನು ಕರ್ನಾಟಕ ಸರ್ಕಾರ ( ವ್ಯವಹಾರ ಹಂಚಿಕೆ) ನಿಯಮಾವಳಿಗಳು 
1977ರನ್ವಯ ಸಿ. ಆ . ಸು . ಇ. (ಸೇವಾ ನಿಯಮಗಳು ) ವಿಭಾಗದಿಂದ ಪ್ರತ್ಯೇಕವಾಗಿ ಹೊರಡಿಸಲಾಗುವುದು . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎ. ಆರ್. ವಿಜಯಾನಂದ ಶರ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 2566 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

- (ಸೇವೆಗಳು - 3) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಕಾರ್ಯದರ್ಶಿ ಹುದ್ದೆಯ ಪದನಾಮ ಬದಲಾಯಿಸುವ 

ಬಗ್ಗೆ . 
ಓದಲಾಗಿದೆ : 1. ಸರ್ಕಾರದ ಕಾರ್ಯದರ್ಶಿ, ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ ಇವರ ಟಿಪ್ಪಣಿ ಸಂಖ್ಯೆ : 

ಎಲ್‌ಡಬ್ಲ್ಯೂ /ಎಲ್‌ಎಸ್( ಎ) / 5244/2009. 

2. ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 465 ಸಅಸೇ 2009, ದಿನಾಂಕ 01 - 10 - 2011 
ಪ್ರಸ್ತಾವನೆ : 

ಮೇಲೆ ಓದಲಾದ ಟಿಪ್ಪಣಿಯಲ್ಲಿ ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಕಾರ್ಯದರ್ಶಿಯವರು ಹಾಲಿ ಕಾನೂನು 
ಇಲಾಖೆಯು ಪ್ರಮುಖವಾದ ವಿಷಯಗಳ ನಿರ್ವಹಣೆ ಮಾಡುತ್ತಿದ್ದು, ವಿವಿಧ ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿಗಳೊಂದಿಗೆ ಮತ್ತು ಇಲಾಖಾ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫ , ೨೦೧೧ 


೩೬೩೯ 


ಮುಖ್ಯಸ್ಥರೊಂದಿಗೆ ವ್ಯವಹರಿಸಬೇಕಾಗುತ್ತದೆ. ಹೀಗಾಗಿ ಇಲಾಖೆಗೆ ಪ್ರಧಾನ ಕಾರ್ಯದರ್ಶಿ ಹದ್ದೆಯ ಅಗತ್ಯವಿದ್ದು ಇದರಿಂದ ಉನ್ನತ ಮಟ್ಟದ ಸಂಪರ್ಕಕ್ಕೆ 
ಅನುಕೂಲವಾಗುವುದಲ್ಲದೇ ದೈನಂದಿನ ಕಾರ್ಯನಿರ್ವಹಣೆಯು ಸುಗಮ ಹಾಗೂ ಸೌಹಾರ್ದಯುತವಾಗಿರುತ್ತದೆ. ಆದ್ದರಿಂದ ಪ್ರಸ್ತುತ ಕಾನೂನು ನ್ಯಾಯ 
ಮತ್ತು ಮಾನವ ಹಕ್ಕುಗಳ ಇಲಾಖೆಯಲ್ಲಿರುವ ಕಾರ್ಯದರ್ಶಿ ಹುದ್ದೆಯನ್ನು ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನಾಗಿ ಹಾಗೂ ಅಪರ ಕಾರ್ಯದರ್ಶಿ 
ಹುದ್ದೆಯನ್ನು ಕಾರ್ಯದರ್ಶಿಯನ್ನಾಗಿ ಮೇಲ್ದರ್ಜೆಗೇರಿಸುವಂತೆ ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಿ ಮೇಲೆ ಓದಲಾದ ( 2 ) ರ ಆದೇಶದಲ್ಲಿ ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ 
ಕಾರ್ಯದರ್ಶಿ ಹುದ್ದೆಯನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮತ್ತು ಅಪರ ಕಾರ್ಯದರ್ಶಿ ಹುದ್ದೆಯನ್ನು ಸರ್ಕಾರದ 
ಕಾರ್ಯದರ್ಶಿಯನ್ನಾಗಿ ಉನ್ನತೀಕರಿಸಿ ಆದೇಶಿಸಲಾಗಿದೆ. ಆದರೆ ಇಲಾಖೆಯ ಕಾರ್ಯಚಟುವಟಿಕೆ ಮತ್ತು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಪ್ರಧಾನ 
ಕಾರ್ಯದರ್ಶಿಯವರ ಆಧೀನದಲ್ಲಿ ಮತ್ತೊಂದು ಕಾರ್ಯದರ್ಶಿ ಹುದ್ದೆಯ ಅಗತ್ಯತೆ ಇಲ್ಲವೆಂದು ಪರಿಗಣಿಸಿ ಕೇವಲ ಕಾನೂನು ನ್ಯಾಯ ಮತ್ತು ಮಾನವ 
ಹಕ್ಕುಗಳ ಇಲಾಖೆಯಲ್ಲಿ ಹಾಲಿ ಇರುವ ಕಾರ್ಯದರ್ಶಿ ಹುದ್ದೆಯನ್ನು ಮಾತ್ರ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಎಂದು ಉನ್ನತೀಕರಿಸಲು 
ತೀರ್ಮಾನಿಸಿ ಓದಲಾದ (2) ರ ಆದೇಶವನ್ನು ಮಾರ್ಪಡಿಸಿ ಈ ಕೆಳಕಂಡಂತೆ ಪರಿಷ್ಕೃತ ಆದೇಶ ಹೊರಡಿಸಲು ತೀರ್ಮಾನಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 465 ಸಅಸೇ 2009, ಬೆಂಗಳೂರು, ದಿನಾಂಕ 14 - 10 -2011 . 
ಮೇಲ್ಕಂಡ ಅಂಶಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗಳು (ನೇಮಕಾತಿ) ನಿಯಮ 1992ರ 
ಷೆಡ್ಯೂಲ್- 5ಕ್ಕೆ ತಿದ್ದುಪಡಿಯನ್ನು ಕಾಯ್ದಿರಿಸಿ ಪ್ರಸ್ತುತ ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಕಾರ್ಯದರ್ಶಿ ಹುದ್ದೆಯನ್ನು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನಾಗಿ ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಮೇಲ್ದರ್ಜೆಗೇರಿಸಲಾಗಿದೆ. 

1. ಹಾಲಿ ಕಾರ್ಯದರ್ಶಿ ಹುದ್ದೆಗೆ ಲಭ್ಯವಿರುವ ಸಿಬ್ಬಂದಿ ಬಲವನ್ನು ಹೆಚ್ಚಿಸಲಾಗುವುದಿಲ್ಲ 
2. ಹಾಲಿ ಕಾರ್ಯದರ್ಶಿ ಹುದ್ದೆಯನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮೇಲ್ದರ್ಜೆಗೇರಿಸಿದರೂ ಸಹ ಈಗಿರುವ 

ಕಾರ್ಯದರ್ಶಿ ಹುದ್ದೆಯ ವೇತನ ಶ್ರೇಣಿಯಲ್ಲಿಯೇ ಮುಂದುವರೆಯತಕ್ಕದ್ದು. 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಕಾರ್ಯದರ್ಶಿ ಹಾಗೂ ಅಪರ ಕಾರ್ಯದರ್ಶಿ ಹುದ್ದೆಗಳನ್ನು ಮೇಲ್ದರ್ಜೆಗೇರಿಸಿ 
ಹೊರಡಿಸಲಾಗಿದ್ದ ಆದೇಶ ಸಂಖ್ಯೆ : ಸಿಆಸುಇ 465 ಸಅಸೇ 2009 , ದಿನಾಂಕ 01 -10 - 2011ನ್ನು ಈ ಮೂಲಕ ಹಿಂಪಡೆಯಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಆರ್ . ವಿಜಯಾನಂದ ಶರ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್. 2567 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

(ಸೇವೆಗಳು - 3) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿನ ಗ್ರೂಫ್- ಎ ಹುದ್ದೆಗಳ ಸೃಜನೆ ಹಾಗೂ ಉನ್ನತೀಕರಣದ ಬಗ್ಗೆ . 
ಓದಲಾಗಿದೆ : 1. ಕಡತ ಸಂಖ್ಯೆ: ಸಿಆಸುಇ 02 ಅಕಾಅ 2010 

2. ಅಧ್ಯಕ್ಷರು, ಕರ್ನಾಟಕ ಸರ್ಕಾರ ಸಚಿವಾಲಯದ ಅಧಿಕಾರಿಗಳ ಸಂಘ , ಇವರ ಮನವಿ ದಿನಾಂಕ 8 -8 - 2011 . 
ಪ್ರಸ್ತಾವನೆ : 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಉಲ್ಲೇಖಿತ ಕಡತದಲ್ಲಿ ಸಿ. ಆ. ಸು . ಇ. (ಆಡಳಿತ ಸುಧಾರಣಾ ಕಾರ್ಯಾಧ್ಯಯನ) ವಿಭಾಗವು 
ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿನ ವಿವಿಧ ಇಲಾಖೆಗಳಲ್ಲಿ ಕಾರ್ಯಾಧ್ಯಯನ ನಡೆಸಿ ಅಪರ ಕಾರ್ಯದರ್ಶಿ , ಜಂಟಿ ಕಾರ್ಯದರ್ಶಿ , 
ಉಪಕಾರ್ಯದರ್ಶಿ ಮತ್ತು ಅಧೀನ ಕಾರ್ಯದರ್ಶಿ ವೃಂದಗಳಲ್ಲಿ ಒಟ್ಟು 17 ಹುದ್ದೆಗಳ ಸೃಜನೆ ಹಾಗೂ 6 ಹುದ್ದೆಗಳ ಉನ್ನತೀಕರಣ ಮತ್ತು ವಿವಿಧ 
ಕ್ಷೇತ್ರೀಯ ಇಲಾಖೆ/ನಿಗಮ / ಮಂಡಳಿ/ವೈದ್ಯಕೀಯ ಶಿಕ್ಷಣ ಕಾಲೇಜು ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿನ 26 ಹುದ್ದೆಗಳನ್ನು ಸಚಿವಾಲಯದ 
ಉಪಕಾರ್ಯದರ್ಶಿ ಮತ್ತು ಅಧೀನ ಕಾರ್ಯದರ್ಶಿ ವೃಂದಕ್ಕೆ ಮೀಸಲಿಡಲು ( Encadre) ಶಿಫಾರಸ್ಸು ಮಾಡಿದೆ. ಅದರನ್ವಯ ಸರ್ಕಾರವು ಪರಿಶೀಲಿಸಿ 
ದಿನಾಂಕ 25 -2 - 2011 ಮತ್ತು ದಿನಾಂಕ 22 -3 - 2011ರ ಸರ್ಕಾರದ ಆದೇಶಗಳಲ್ಲಿ ಒಟ್ಟು 16 ಗ್ರೂಫ್- ಎ ವೃಂದದ ಹುದ್ದೆಗಳನ್ನು ಸೃಜಿಸಲು ಮತ್ತು 5 
ಗ್ರೂಫ್- ಎ ವೃಂದದ ಹುದ್ದೆಗಳನ್ನು ಮೇಲ್ದರ್ಜೆಗೇರಿಸಿ ಆದೇಶ ಹೊರಡಿಸಲಾಗಿದೆ. 

ಮೇಲೆ ಓದಲಾದ ( 2) ರಲ್ಲಿ ಕರ್ನಾಟಕ ಸರ್ಕಾರ ಸಚಿವಾಲಯದ ಅಧಿಕಾರಿಗಳ ಸಂಘದ ಅಧ್ಯಕ್ಷರು ಮನವಿ ಸಲ್ಲಿಸಿ ಉಲ್ಲೇಖ (1) ರ 
ಕಾರ್ಯಾಧ್ಯಯನ ವರದಿಯಲ್ಲಿ ಸಿ. ಆ . ಸು . ಇ. ( ಚುನಾವಣಾ) ಆಯುಕ್ತರ ಕಛೇರಿಯಲ್ಲಿರುವ ಒಂದು ಜಂಟಿ ಕಾರ್ಯದರ್ಶಿ ಹುದ್ದೆಯನ್ನು ಅಪರ 
ಕಾರ್ಯದರ್ಶಿ ಹುದ್ದೆಗೆ ಮೇಲ್ದರ್ಜೆಗೇರಿಸಲು ಆರ್ಥಿಕ ಇಲಾಖೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಅನುಮೋದಿಸಿದ್ದರೂ ಸಹ ಸದರಿ ಹುದ್ದೆಯನ್ನು 
ಮೇಲ್ದರ್ಜೆಗೇರಿಸುವುದನ್ನು ಕೈಬಿಡಲಾಗಿದೆ. ಇದನ್ನು ಪುನರ್‌ಪರಿಶೀಲಿಸಿ ಸಚಿವಾಲಯದ ಪ್ರತಿಯೊಂದು ಇಲಾಖೆಯಲ್ಲಿಯೂ ಉಪಕಾರ್ಯದರ್ಶಿ ಮತ್ತು 
ಅದಕ್ಕೆ ಮೇಲ್ಪಟ್ಟ ಒಬ್ಬ ಸಚಿವಾಲಯದ ಅಧಿಕಾರಿ ಇರಬೇಕಾಗಿದ್ದು ಆದರೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿರುವ ಒಂದೇ ಒಂದು ಉಪಕಾರ್ಯದರ್ಶಿ 
ಹುದ್ದೆಯಲ್ಲಿ ಕೆ.ಎ . ಎಸ್ . ಅಧಿಕಾರಿ ಇರುವುದರಿಂದ ಈ ಹುದ್ದೆಯನ್ನು ಅಪರ ಕಾರ್ಯದರ್ಶಿ ಹುದ್ದೆಯೆಂದು ಗುರುತಿಸಿ ಸಚಿವಾಲಯದ ಅಧಿಕಾರಿಗಳಿಂದ 
ತುಂಬಬೇಕೆಂದು ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿ ಸಚಿವಾಲಯದಲ್ಲಿ ಗ್ರೂಪ್- ಎ ವೃಂದದ 16 ಹುದ್ದೆಗಳನ್ನು ಸೃಜಿಸಲು ಮತ್ತು 6 ಹುದ್ದೆಗಳನ್ನು 
ಮೇಲ್ದರ್ಜೆಗೇರಿಸಲು ಆರ್ಥಿಕ ಇಲಾಖೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಅನುಮೋದನೆ ನೀಡಿದ್ದು ಹಿಂದಿನ ಆದೇಶಗಳಲ್ಲಿ 5 ಹುದ್ದೆಗಳನ್ನು ಮಾತ್ರ 
ಮೇಲ್ದರ್ಜೆಗೇರಿಸಿರುವುದನ್ನು ಪರಿಗಣಿಸಿ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿರುವ ಉಪಕಾರ್ಯದರ್ಶಿ ಹುದ್ದೆಯನ್ನು ಜಂಟಿ ಕಾರ್ಯದರ್ಶಿ ಹುದ್ದೆಗೆ 
ಮೇಲ್ದರ್ಜೆಗೇರಿಸಿ ಸಚಿವಾಲಯದ ಅಧಿಕಾರಿಗಳಿಂದ ಭರ್ತಿ ಮಾಡಲು ಸರ್ಕಾರ ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 


೩೬೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೫, ೨೦೧೧ 


ಭಾಗ- ೧ 


N 


೧ 


ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 458 ಸಅಸೇ 2008, ಬೆಂಗಳೂರು, ದಿನಾಂಕ 14 - 10 - 2011 . 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಕರ್ನಾಟಕ ಸರ್ಕಾರ ಸಚಿವಾಲಯದ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ 
ಬಾಕಿಯಿಟ್ಟು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಚಿವಾಲಯದ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿರುವ 
ಉಪಕಾರ್ಯದರ್ಶಿ ಹುದ್ದೆಯನ್ನು ಜಂಟಿ ಕಾರ್ಯದರ್ಶಿ ಹುದ್ದೆಗೆ ಮೇಲ್ದರ್ಜೆಗೇರಿಸಿ ಸಚಿವಾಲಯದ ಅಧಿಕಾರಿಗಳಿಂದ ಭರ್ತಿ ಮಾಡಲು 
ಆದೇಶಿಸಲಾಗಿದೆ. 

3) ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 136: ವೆಚ್ಚ - 12 : 2011 , ದಿನಾಂಕ 14 - 2 - 2011ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ . ಆರ್ . ವಿಜಯಾನಂದ ಶರ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್. 2568 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

(ಸೇವೆಗಳು - 3) 
PERSONNEL AND ADMINISTRATIVE REFORMS SECRETARIAT 
SUB : Sparing the services of Dr. U . V . Singh , IFS , Chief Conservator of Forests , Lake Development 

Authority, Bangalore to the Commission of Enquiry for illegal mining of Iron Ore and 

Manganese . 
READ : 1. Letter No. JMBS /Co 1/2011/ 135 , dated : 16 -08 -2011 by Justice M .B . Shah , Chairman , 

Commission of Enquiry for illegalmining of Iron Ore and Manganese . 
DO letter No . CH . S/ 7171 / 2011/, dated 27 -08-2011 of Chief Secretary , Government of 
Karnataka , addressed to Justice M .B . Shah . 
Letter No. JMBS / Col/2011/559 , dated 01-09- 2011. 
Letter No. JMBS / Col/2011/560 , dated 02-09- 2011. 

Application dated 12- 09 -2011 of Dr. U .V . Singh , IFS . 
6 . Letter No . LDA/ CEO /UVS - CCF /2011- 12/338 , dated : 13 -09 -2011 of Chief Executive 

Officer, Lake Development Authority , Bangalore . 
PREAMBLE : 

The Chairman , Commission of Enquiry for illegal mining of Iron Ore and Manganese has requested that Dr. U . V . Singh , 
IFS , Chief Conservator of Forests , Lake Development Authority , Bangalore may be placed on deputation to the Commission to 
render assistance to the Commission to Inquire into illegalmining of Iron Ore and Manganese in several States in India . 

The Central Empowered Committee appointed by the Hon ble Supreme Court has recently given its report pertaining to 
Chitradurga and Tumkur in Karnataka regarding illegal mining . Further, Shri U . V . Singh is actively involved in the joint survey of the 
mines in Bellary and in future , in the joint survey of the mines in Tumkur and Chitradurga as per the directions of the Hon ble 
Supreme Court. Therefore, it may not be possible to depute him to the Hon ble Justice Shah Commission on a full time basis . 
However,his services will be spared to assist the Hon ble Justice Shah Commission to attend to whatever responsibility is assigned 
to him for asmany days asmay be desired by the Hon ble Commission . 

Dr. U .V . Singh , IFS, Chief Conservator of Forests , Lake Development Authority , Bangalore in his letter dated : 13 -09- 2011 
has requested the State Government to allow him to proceed for the task assigned by the Commission and to treat the period spent 
therein as duty for all purpose . 
Hence the following Order : 

GOVERNMENTORDER No. DPAR 101 SFP 2011, BANGALORE , DATED : 20TH OCTOBER 2011 
Dr. U . V . Singh , IFS (KN -85 ) Chief Conservator of Forests , Lake Development Authority, Bangalore is permitted to leave 
his Headquarters and to visit State of Goa etc., to attend whatever duty /responsibilities assigned to him by the Commission of 
Enquiry for illegal Mining of Iron Ore and Manganese till the assignment is completed viz ., for ascertaining the exact position of 
mines, minerals, its trade and transportation in the State ofGoa. The period on such duty shall be treated as on duty . 

By Order and in the name of the Governor ofKarnataka , 

A . P . ATRE, 
PR . 2569 

Under Secretary to Government, 

DPAR ( Services -IV ) 


